- English Monthly 


ಕನ್ನಡ 


OY 


ಅಕ್ಟೋಬರ್‌ 2020 
| ಯಿ PR | 


— 7 


ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ 


ಸಂಸ್ಕರಣ : ಲಾಲ್‌ ಬಹಾದ್ದೂರ್‌ ಶಾಸ್ತಿಜ : (02.10.1904 - 11.01.1966) 


- ಡಾ. ವೂಡೇ ಪಿ. ಕೃಷ್ಣ 


ಭಾರತದ ಅತ್ಯಂತ ಪ್ರಾಮಾಣಿಕ, ದಕ್ಷ, ಸರಳ ಶಿಸ್ತಿನ ಸಜ್ಜನ ಪ್ರಧಾನಿ ಲಾಲ್‌ ಬಹಾದ್ದೂರ್‌ ಶಾಸ್ತಿ 
ಅವರಾಗಿದ್ದಾರೆ. ಅವರು ಮೊಘಲ್‌ ಸಾರಾಯ್‌ನಲ್ಲಿ ಗಾಂಧೀಜಿ ಅವರ 'ಜನ್ಮದಿನದಂದೇ ಅಂದರೆ ಅಕ್ಟೋಬರ್‌ 
2ರಂದೇ "ಜನಿಸಿದವರಾಗಿದ್ದಾರೆ. ಸ್ಪತಂತ್ರ ಭಾರತದ ಎರಡನೇ ಪ್ರಧಾನಿಯಾಗಿದ್ದ ಇವರು ಭಾರತದ 
ಸ್ವಾತಂತ್ರ್ಯಕ್ಕೆ ಹೋರಾಡಿದವರಾಗಿದ್ದಾರೆ. 1921ರಲ್ಲಿ ಮಹಾತ್ಮ ಗಾಂಧಿ ಅವರ ಅಸಹಕಾರ ಚಳುವಳಿಯಲ್ಲಿ 
ಭಾಗವಹಿಸಲು ಇವರು ತಮ್ಮ ಶಿಕ್ಷಣವನ್ನು ಅರ್ಧದಲ್ಲೇ ತ್ಯಜಿಸಿದರು. ಕಾಶಿ ವಿದ್ಯಾ ಪೀಠದಿಂದ ಇವರಿಗೆ 
ಶಾಸ್ತ್ರಿ ಎಂಬ ಬಿರುದು 1926ರಲ್ಲಿ 'ೊಡಲ್ಪಟ್ಟಿತು. ಒಂಬತ್ತು ವಷ ೯ಗಳ ಕಾಲ ಕಾರಾಗೃಹವಾಸ ಅನುಭವಿಸಿದ 
ಇವೆರು 1946 ರವರೆಗೂ ಜೈಲಿನಲ್ಲಿದ್ದರು. ಸ್ಥಾತಂತ್ರ್ಯ "ಹೋರಾಟದ ಸಮಯದಲ್ಲಿ. ಹೋರಾಟಗಾರರಿಗೆ 
ದಿ ಸರ್ವೆಂಟ್‌ ಆಫ್‌ ಇಂಡಿಯಾ ಸೊಸೈಟಿಯಿಂದ Ce ಮಾಡುವ ರೂಢಿಯಂತೆ, ಶಾಸ್ತ್ರಿ ಅವರ "ಕುಟುಂಬ ನಿರ್ವಹಣೆಗೆ 
50 ರೂಪಾಯಿಗಳನ್ನು ನೀಡಲಾಗುತ್ತಿತ್ತು. ಶಾಸ್ತ್ರಿ ಅವರು ಅವರ ಪತ್ನಿಗೆ, ಒಮ್ಮೆ ಈ ಹಣದ ಬಗ್ಗೆ ವಿಚೌರಿಸಿದ್ದರು. ಲಲಿತಾ ಶಾಸ್ತ್ರಿ ಅವರು 
ಉತ್ತರ ಬರೆಯುತ್ತಾ, ಭ್ರ ಹಣದಲ್ಲಿ ಗ್‌ "ರೂಪೌಯಿಗಳನ್ನು ಮಾತ್ರ ಖರ್ಚು ಮಾಡಿ ಇನ್ನು ಉಳಿದ 10 ರೂಪಾಯಿಯನ್ನು ಉಳಿಸುತ್ತಿದ್ದೇನೆ 
ಎಂದು ಬರೆದರು. "ಶಾಸ್ತ್ರಿ ಅವರು ಆ ಉಳಿದ 10 ರೂಪಾಯಿಯನ್ನು ಕಷ್ಟದಲ್ಲಿರುವ ಸ ಸ್ವಾತಂತ್ಯ ಹೋರಾಟಗಾರರಿಗೆ ಕೊಚಬೇಕೆಂದೆ ಪತ್ರ 
ಬರೆದರು. ದಂಪತಿಗಳ `್ರಪಂಗ್ರಹನೀತಿ ಮಾದರಿಯಾಗಿದೆ. 

ಇವರು ಭಾರತವನ್ನು ಸ್ವಾವಲಂಬಿ ಮತ್ತು ಸ ಸ್ವಾಭಿಮಾನಿ ದೇಶವಾಗಿ ಮಾಡುವಲ್ಲಿ ಶ್ರಮಿಸಿದ್ದಾರೆ. ಅವರು ಪ್ರಧಾನಿಯಾದ ಸಂದರ್ಭದಲ್ಲಿ 
ದೇಶದಲ್ಲಿ ಬರಗಾಲ ಬಂದೊದಗಿತು. ಆಗ ಹೊರಡೇಶದಿಂದ ಆಹಾರವನ್ನು ಆಮದು ಮಾಡಿಕೊಳ್ಳಬೇಕಾಯಿತು. ಸಾಲ ಭಾರ ಅಧಿಕವಾಯಿತು. 
ಅದನ್ನ ರಿತ ಶಾಸ್ತಿಜಿ ಅವರು ವಾರದಲ್ಲಿ ಒಂದು ದಿನ ಊಟವನ್ನು ಬಿಟ್ಟರೆ ಎಷ್ಟೋ ಆಹಾರ ಸಂಗ್ರಹವಾಗುವುದೆಂದು, ಸೋಮವಾರ 
ರಾತ್ರಿ "ಊಟವನ್ನು ಬಿಡಲು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ತಾವೂ ಸಹ ಸೋಮವಾರದ ಊಟವನ್ನು ತ್ಯಜಿಸಿದರು. ಇಂದಿಗೂ 
ಸಹ ಶಾಸ್ತಿ ಅವರ ಸೋಮವಾರದ ಉಪವಾಸ ಪ್ರಚಲಿತದಲ್ಲಿದೆ. ಅವರು ವಸ ದ್ದ ಸಂದರ್ಭದಲ್ಲಿ ಜಾ ಜನರು ಅವರನ್ನು 
ಭೇಟಿಯ್‌ಗಲು ಬಂದಿದ್ದರು. ಅವರಿಗೆ ನಾಲ್ಕು ಗಂಟೆಯ ಸಮಯ ನಿಗದಿಯಾಗಿತ್ತು. ಸ ಂಸತ್‌ ಭವನದ ಸಭೆಯಲ್ಲಿ ಭಾಗಿಯಾದ ಪ್ರಧಾನಿಗೆ. 
ಸಮಯಕ್ಕೆ ಸರಿಯಾಗಿ ಬರಲಾಗದ್ದರಿಂದ, ಭೇಟ ಮಾಡಲು ಬಂದವರು ಸ ವಿಷಯ ತಿಳಿದ ಘಾಸಿ "ಅವರು, ಬಸ್‌ ನಿಲ್ದಾಣಕ್ಕೆ 
ಖುದ್ದಾಗಿ ಹೋಗಿ ಅವರನ್ನು ಮತ್ತೆ ಕರೆತಂದು ಮಾತನಾಡಿದ್ದರು. ಇವರ ಸಂದೇಶ “ಜೈ ಜವಾನ್‌, ಜೈ ಕಿಸಾನ್‌ ನದಿಗೂ ಕೃಷಿಕರ, ರೈತರ 
ಸ್ವಾಭಿಮಾನಿ ಘೋಷಣೆಯಾಗಿದೆ. ಅವರ ಆಡಳಿತಾವಧಿಯಲ್ಲಿ ಭಾರತ ಪಾಕಿಸ್ತಾನದ ಗಡಿವಿವಾದ ಪ್ರಮುಖವಾಗಿತ್ತು. ಇದರಿಂದ ಕಚ್‌ ಗ್‌ 
ನಡದ ಯುದ್ಧ ಯುಎನ್‌ ಮಧ್ಯಸ್ಥಿಕೆಯಿಂದ ನಿಲುಗಡೆಯಾಗಿತ್ತು. ಜಮ್ಮು -ಕಾಶ್ಮೀರದಲ್ಲಿ ಮತ್ತೊಮ್ಮೆ "ಭುಗಿಲೆದ್ದಿತು. ಭಾರತ- ಪಾಕ್‌ ಪ್ರಮುಖ 
ಯುದ್ಧ ಪ್ರಾರರಿಭವಾಗಿ ಭಾರತದ" ಪಡೆ ಲಾಹೋರ್‌ ಆಕ್ರಮಿಸುವ ಹಂತದಲ್ಲಿರುವಾಗಲೇ ಶಾಂತಿ ಒಪ್ಪಂದಕ್ಕೆ ರಷ್ಯಾ ಕರೆನೀಡಿತು. `ಜನವರಿ 
1966ರಲ್ಲಿ ಶಾಸ್ತಿಜಿ ಮತ್ತು ಮಹಮ್ಮದ್‌ ಆಯೂಬ್‌ ಖಾನ್‌, (ಪಾಕಿಸ್ತಾನದ ಪ್ರಧಾನ ಮಂತ್ರಿ) ಅಲೆಕ್ಸ” ನಿಕೊಲಯೆವಿಚ್‌ ಕೊಸಿಜಿನ್‌ 
ಅವರಿಂದ ತಾಪ್ಕೆಂಟ್‌ನಳ್ಳೆ ಆಯೋಜಿಸಲಾದ ಮಾತುಕತೆಯಲ್ಲಿ ಭಾಗವಹಿಸಿದ್ದರು. ಶಾಸ್ತಿಜಿ ಅವರು ಜನವರಿ 10 ರಂದು ತಾಶ್ಶೆಂಟ್‌ 
ಡಿಕ್ಷೆರೇಶನ್‌ ಒಪ್ಪಂದಕ್ಕೆ ಸಹಿ ಹಾಕಿದರು. ಮರುದಿನವೇ ಅವರು ಹೃದಯಾಘಾತದಿಂದ ಧನರಾಗಿದ್ದರು. ಪಾಕಿಸ್ತಾನದವರೇ ಊಟದಲ್ಲಿ 
ವಿಷವನ್ನು ಹಾಕಿದ್ದರು ಎಂಬ ಸಂಶಯದ ಹೊಗೆಯಾಡುತ್ತಲೇ ಇದೆ” ಆದರೆ ಅದನ್ನು ಅಲ್ಲಿನ ವೈದ್ಯರು ದೃಡಪಡಿಸಿಲ್ಲ. ಅವರು ದೇಶದಾಚೆ 
ಸಾವನ್ನ ವಿದ ಭಾರತದ ಪ್ರಧಾನ ಮಂತ್ರಿಯವರಾಗಿದ್ದಾರೆ. ಇವರಿಗೆ ಮರಣಾನಂತರ “ಬಾರತ ರತ” ಗೌರವವನ್ನು ಪ್ರಧಾನ ಮಾಡಲಾಗಿದೆ. 
ಇವರ "ಸರಣಾರ್ಥ ದೆಹಲಿಯಲ್ಲಿ ಸ್ಮಾರಕ ನಿರ್ಮಿಸಲಾಗಿದೆ. ಇತ್ತೀಚೆಗೆ ಅವರ “ತಾಷ್ಕೆಂಟ್‌ ಡೈರಿ' ಕೃತಿ ಸಹ ಬಿಡುಗಡೆಯಾಗಿದೆ. 


ಸರಸ್ಪತಿ ಖಾಂಖ ರಾಜವಾಡೆ : (03.10.1913 - 23.04.1994) 


- ಇಂದಿರಾ ಕೃಷ್ಣಪ್ಪ 
ಇಪ್ಪತ್ತನೆಯ ಶತಮಾನ ಕನ್ನಡ ಸಾಹಿತ್ಯ ಮಹತ್ವದ ಬದಲಾವಣೆಗಳಿಗೆ ತೆರೆದುಕೊಂಡಿತು. ಮಹಿಳಾ ಸಾಹಿತ್ಯದ 
ಸ ಕಾಲವೆನ್ನಬಹುದು. ವಸಾಹತುಶಾಹಿಯ ಆಡಳಿತದ. ವಾ ನಡೆದ ಸಾಹಿತ್ಯ, ರಾಜಕೀಯ, ಆರ್ಥಿಕ 
ಮತ್ತು ಶೈಕ್ಷಣಿಕ 'ಹೋರಾಟಗಳಿಂದಾಗಿ ಶಿಕ್ಷಣ ಸಾಹಿತ್ಯ ಸ6ಘಟನೆ, ಹೋರಾಟದ ಹೊಸ ಪರ್ವವೇ 
ಹತು. ಮಹಿಳಾ ಸಾಹಿತ್ಯ ಕ್ಷೇತ್ರದಲ್ಲಿ ಹ ಮಹಿಳಾ ಸಾಹಿತಿಗಳು ತಮ್ಮ ಬರಹಗಳಲ್ಲಿ 
ಅಬಲೆಯರ, ಶೋಷಿತ ಹೆಣ್ಣುಮಕ್ಕಳ ಬಾಳಿನ ವ್‌ ಸ್ತವ ಚಿತ್ರಣವನ್ನು ಸಮಾಜದ ಮುಂದೆ ತೆರೆದಿರೆಸಿದರು. ಹೆಣ್ಣು 
ಮಕ್ಕಳ ಉದ್ದಾರಕ್ಕಾಗಿ ಸಮಾಜದ ವಿವಿಧ ರಂಗಗಳಲ್ಲಿ ದುಡಿದರು. ಅಂತಹವರಲ್ಲಿ "ಹರಿಯ" ಲೇಖಕಿ ಶ್ರೀಮತಿ ಸರಸ್ವತಿಬಾಯಿ ಬಾ 
ಅವರೂ ಒಬ್ಬರು. ಗರಬಾಲೆ ಎಂಬ ಕಾವ್ಯನಾಮದಿಂದ ಹೆಸರಾಗಿದ್ದ ರಾಜವಾಡೆ ಅವರದು ಬಹುಮುಖ ಪ್ರತಿಭೆ. ಉಡುಪಿಯ ಒಳಂಜಾಲ 
ಎಂಬ ಹಳ್ಳಿಯ ನಾರಾಯಣರಾವ್‌ ಕಮಲಾಬಾಯಿ ದಂಪತಿಗೆ” ಸರಸ್ಪತಿ ಮಗಳಾಗಿ ಜನಿಸಿದರು. ಪಾಟಿ ಬಳಪಗಳಿಗೂ ದುಡ್ಡಿಲ್ಲದ 
ಪರಿಸ್ಥಿತಿಯಲ್ಲಿ ಹಠಮಾಡಿ ಶಾಲೆಗೆ ಸೇರಿದ ಮಗಳಿಗೆ ತಾಯಿ ಅವರಿವರನ್ನು ಯಾಚಿಸಿ ಓದಿಸಲು ಮುಂದಾದರು. 1928ರಲ್ಲಿ ರಾಯಶಾಸ್ತಿ 
ಬಾಯಾಡೆ "ಅವರನ್ನು ಮದುವೆಯಾದಾಗ ಗಿರಿಬಾಲೆ ಅವರಿಗೆ 15 ವಷ ನ ರಾಜವಾಡೆ ಅವರಿಗೆ 51 ವರ್ಷಗಳಾಗಿತ್ತು. ಸರಸ್ಪತಿ ಅವಕೆ 
ಓದಿನ ಗೀಳಿನಿಂದಾಗಿ" ಹಲವು ಪತ್ರಿಕೆಗಳನ್ನು ತರಿಸಿ ಓದುತ್ತಿದ್ದರು. ಓದುತ್ತಾ ಹೋದಂತೆ ಬರೆಯಬೇಕೆಂಬ ತುಡಿತ ಹೆಚ್ಚಿತು. ಅದರ ಫಲವೇ 
ಅವರ ಮೊದಲ ಕಥೆ “ನನ್ನ ಅಜಾನ'. ಮಾದಲು ವಾಜದಡೆ ಅವರಿಗೆ” ಗೊತ್ತಾಗದಂತೆ ಬರೆಯುತ್ತಿದ್ದರು. ರಾಜವಾಡೆ ಅವರು ಪತಿಯ 
ಓದಿನ ಆಸಕ್ತಿ ಅರಿತು, ಬರೆಯಲು ಪ್ರೋತ್ಸಾಹಿಸಿದ್ದಲ್ಲದೇ, ಮನೆಯಲ್ಲೇ ಪಾಠ ಹೇಳಿಸಿ ಎಸ್‌ .ಎಸ್‌. ಎಲ್‌.ಸಿ . ಪರೀಕ್ಷೆಗೆ ರು ಅದರಲ್ಲಿ 
ಅವರು ಉತ್ತಮ ದರ್ಜೆಯಲ್ಲಿ ಪಾಸಾದರು. ನಂತರ ಕನ್ನಡ, ಹಿಂದಿ, ತಮಿಳು, ಇಂಗ್ಲಿಷ್‌, ಸಂಸ್ಕತ, ಮರಾಠಿ 'ಬಾಷೆ ಷೆಗಳಲ್ಲಿ ಪ್ರಾವೀಣ್ಯತೆ 
ಹೊಂದಿದ್ದರು. ಇವರು ಕವನ, ಅನುವಾದ, ನಾಟಕ, ಪತ್ರಿಕೋದ್ಯಮ, ಅಂಕಣ ಬರಹ, ಸಂಪಾಜೆನೆ ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ 
ಕೃಷಿ ಮಾಡಿದರು. ಅವರ ಮೊದಲ ಕಥಾ ಸಂಕಲನ ಆಹುತಿ 1938ರಲ್ಲಿ ಪ್ರಕಟಗೊಂಡಿತು. 65 ಕಥೆಗಳು, 23 ಕವನಗಳು, 1 ಕಾದಂಬರಿ, 
ಫೆ ನಾಟಕಗಳು, 5 ಧಾರ್ಮಿಕ ಕೃತಿಗಳು, 46ಕ್ಕೂ ಮಿಕ್ಕಿ ಲೇಖನಗಳನ್ನು ಬರೆದರು. ಅಂದಿನ ಪತ್ರಿಕೆಗಳಿಗೆ ಅಂಕಣ ಬರಹ ಬರೆಯುತ್ತಲೇ, 
ಅವರೇ "ಸುಪ್ರಭಾತ' ಎಂಬ ಪತ್ರಿಕೆ ಹಾಗೂ ಇಮೆಲ' ನೆಂಬ ಸಂಚಿಕೆಯನ್ನು ಹೊರತಂದರು. ಸಮಾಜ ಸೇವೆ, ಜಾತೀಯತೆ ವಿರೋಧ ಸ್ತ್ರೀ 
ಪುರುಷ ಸಮಾನತೆ, ಸ್ತೀ ಶಿಕ್ಷಣದ ಮಹತ್ವ ಕುರಿತಾದ ಅನೇಕ ಲೇಖನಗಳು ಇವರ ಲೇಖನಿಯಿಂದ ಹೊರಹೊಮ್ಮಿದೆ. ಅವರ ಅಂತಿಮ 
ಕಾಲದಲ್ಲಿ ಆಧ್ಯಾತ್ಮಿಕಕ್ಕೆ ಶಸ ಕೊಂಡರು.” 


೫. 

ಲ 

9 

೭. 

ದ 

ಲ 
ಆಊಖ.ಟಣ 


ನನ್ನ ನಿಸ್ನಹಾಯಕತೆ : ಮೋ.ಕ. ಗಾಂಧಿ 


ಕರ್ನಾಟಕದಲ್ಲಿ ಕಾಂಗ್ರೆಸ್‌ : ಬೆಳಗಾವಿ, 1924 * 


A 


ಲೇಖನಗಳಲ್ಲಿ ವ್ಯಕ್ತವಾದ ಅಭಿಪ್ರಾಯಗಳು ಲೇಖಕರವು, 
| ಬಾಪು ಪ್ರಪಂಚದ್ದಲ್ಲ ಚಿತ್ರಗಳು ಸಾಂದರ್ಭಿಕವಾಗಿರುತ್ತವೆ. 


ಸಂ : ಸಿದ್ದವನಹಳ್ಳಿ ಕೃಷ್ಣಶರ್ಮ | 6 
ಭಾರತದ "ಸ್ವಾತಂತ್ರ ಸೇದಿ ಮಹಿಳೆಯರು 
ಇಂದಿರಾ ಕೃಷ್ಣಪ್ಪ 7 


ಗಾಂಧೀಜಿಯ ಕೊನೆಯ ಉಪವಾಸಗಳು 
ಲೂಯಿ ಫಿಶರ್‌ "ಗಾಂಧಿ' ಪುಸ್ತಕದಿಂದ 


ಸಂಗ್ರಹ : ನಳಿನಾ ಡಿ. 8 
ಲೋಕ ಮಾನ್ಯರು : ಇಂದಿರಾ ಕೃಷ್ಣಪ್ಪ 9 
ವಿನೋಬಾ ಭಾವೆಯವರ ವ್ಯಕ್ತಿತ್ವ ಹಾಗೂ ಚಿಂತನೆ ; 
ಡಾ. ಶಿವಾನಂದ ಶೆಟ್ಟರ ಕ 10 
ಸರ್ವಧರ್ಮ ಸಮನ್ವಯತೆ ಕ 
ಎಚ್‌.ಎಸ್‌. ದೊರೆಸ್ವಾಮಿ 11 
ವರ್ತಮಾನದ ತಲ್ಲಣಗಳಿಗೆ ಬಾಪುವಿನಲ್ಲಿ ಉತ್ತರ : 
ಪ್ರಸನ್ನಕುಮಾರ್‌ ಕೆರಗೋಡು 12 


ಮಹಾತ್ಮರ ಪ್ರೀತಿ : ವೇಮಗಲ್‌ ಸೋಮಶೇಖರ್‌. 13 
ಮಹಾತ್ಮ ಗಾಂಧಿ 150 : ನಾನೇನು 

ಕಲಿಯಬಹುದು - ಅನುಭವ ಕಥನ : 

ಎಸ್‌.ಎನ್‌. ಸುಬ್ಬರಾವ್‌ 14 
ಗಾಂಧೀಜಿ ಅವರ "ಹಿಂದ್‌ ಸ್ವರಾಜ್‌'ನ 


ಶತಮಾನೋತ್ತರ ಪ್ರಸ್ತುತತೆ : ಡಾ.ಎಸ್‌.ಬಿ. ಬಸೆಟ್ಟಿ 15 
ಚರಿತ್ರೆಯಲ್ಲಿ ಮರೆಯಾದ ಮಹಾತ್ಮರ ಅಕ್ಬರ 

ಮಾಧ್ಯಮ ಕಾಯಕ : ಯ. ರು. ಪಾಟೀಲ. 15 
ಹೆಮ್ಮೆಯ ಕನ್ನ ಡಿಗ : ಡಾ. ರಾಮಲಿಂಗೇಶ್ವರ (ಸಿಸಿರಾ)16 
ಭಾವಿಯ ಮಾತೆ ಕಸ್ತೂರ್‌ಬಾ : 

ಸುಭಾಷ್‌ ಗಟಾಡೆ | 17 
ಕರ್ನಾಟಕ ಕಟ್ಟಿದ ಕೃಷ್ಣರಾಜ : ಇಂದಿರಾ ಕೃಷ್ಣಪ್ಪ 18 
ಮಹಾತ್ಮ ಗಾಂಧಿ ಮತ್ತು ಸ್ವಚ್ಛ ಭಾರತ। 

ಡಾ. ವೂಡೇ ಪಿ. ಕೃಷ್ಣ 19 
ಸಮಾಧಾನ ಚಿತ್ತರಾಗಿರಿ: ಡಾ. ಸಿ.ಆರ್‌. ಚಂದ್ರಶೇಖರ್‌20 
ಮಳೆಗಾಲದ ಆರೈಕೆ : ಡಾ. ಇಸುಂಛಪಾ ಭೂಪತಿ 21 


ನುಡಿನಮನ 7 
FEVER! - John Fuller | 24 
ಪತ್ರ ವಿಭಾಗ : ಓದುಗರ ಪ್ರತಿಸ್ಪಂದನ 25 
ಪುಸ್ತಕ ಪರಿಚಯ : 

ಡಾ. ಎಸ್‌" ರಾಮಲಿಂಗೇಶ್ಚರ (ಸಿಸಿರಾ) 25 
ಗಾಂಧಿ ಭವನದ ಕಾರ್ಯಕ್ರಮಗಳು-ಛಾಯಾಚಿತ್ರಗಳು 26 
ಪತ್ರಿಕಾ ವರದಿಗಳು 28 


ROOTS :Sold Into Slavery - Alex Harley29 
ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ ಪ್ರಕಟಣೆಗಳು 30 


ಕರ್ನಾಟಕ ಗಾಂಧೀ ಸಾ ಸ್ಮಾರಕ ನಿಧಿ 


ಸಂಪಾದಈತೀಯ 


ಇಂದಿರಾ ಕೃಷ್ಣಪ್ಪ 


ಎಲ್ಲರಿಗೂ ನಮಸ್ಕಾರಗಳು, 


ಬಾಪೂಜಿ ಅವರ 151ನೇ ಜನ್ಮದಿನಾಚರಣೆಯ ತಿಂಗಳಿನ ಈ 


ಸಂಚಿಕೆಯಲ್ಲಿ, ಬಾ-ಬಾಪುವಿನ ಹಲವಾರು ಚಿಂತನೆಗಳು, ತತ್ವ, 


ಸಂದೇಶಗಳು, ಅವರ ಜೀವನ ನಡೆಗಳನ್ನು ಒಳಗೊಂಡಂತೆ ನಿಮ್ಮ 


ಕೈಗೆ 'ತಲುಪಿಸಲು ಸಂತೋಷವಾಗುತ್ತಿದೆ. ಬಾ-ಬಾಪು 150ನೇ 
ವರ್ಷಾಚರಣೆಯ ಎಲ್ಲಾ ಸಂತೋಷ, 
ಕ್ರಮಿಸುವಾಗ ತಾವೆಲ್ಲರೂ ನಾನಾ ವಿಧದಲ್ಲಿ ಗಾಂಧಿ ಭವನದ 
ಕಾರ್ಯಕ್ರಮ, ಶಿಬಿರ, ಚರ್ಚೆ, ಸಂವಾದ, ವಿಚಾರ ಸಂಕಿರಣ, 


ವಿಚಾರ ವಿನಿಮಯಗಳಲ್ಲಿ ಪಾಲ್ಗೊಂಡಿರುತ್ತೀರಿ. ಜವಾಬ್ದಾರಿಗಳನ್ನು 


ಹಂಚಿಕೊಂಡಿರುತ್ತೀರಿ. ಆದ್ದರಿಂದ ತಮ್ಮೆಲ್ಲರಿಗೂ ಬಾಪುವಿನ 
151ನೇ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೇವೆ. 


ಈ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿಯೂ, ವಿಶ್ವದಲ್ಲಿರುವ 
ಭಾರತವೂ ಸೇರಿದಂತೆ, ಎಲ್ಲ ದೇಶಗಳು ಕರೋನಾ ಭೀಕರತೆಯಿಂದ 
ಇಂದಿಗೂ ತಲ್ಲಣಿಸುತ್ತಿವೆ. 'ದಿನದಿನಕ್ಕೂ ಉಲ್ಬಣಗೊಳ್ಳುತ್ತಿರುವ ಈ 
ಪಿಡುಗನ್ನು ನಿವಾರಣೆ ಮಾಡುವ ಮಾರ್ಗಗಳ ಹುಡುಕಾಟದಿಂದ 
ಮಾತ್ರ ತಲ್ಲಣದಿಂದ ಮುಕ್ತರಾಗಬಹುದು. ರೋಗ ನಿರೋಧಕ 
ವ್ಯಾಕ್ಷಿನ್‌ಗಳು, ಔಷಧಿಗಳ ತಯಾರಿಕೆ ಮುಂದುವರಿದಿದೆ. 
ಜೊತೆಗೆ, ಈ ರೋಗ ನಿರೋಧಕಗಳ 
ತಕ್ಷಣ ಪರಿಹಾರ ಕಂಡು ಬರುತ್ತಿಲ್ಲವಾದ್ದರಿಂದ, ಇನ್ನೂ ವರ್ಷ 
ಕಳೆದರೂ, ನಿರೋಧಕಗಳು: ಬಿಡುಗಡೆಯಾಗುವುದಿಲ್ಲವೇನೋ 
ಎಂಬ ಶಂಕೆ ಕಾಣುತ್ತಿದೆ. ಇದು ಒಂದು ಕಡೆಯಾದರೆ, ಪರಿಸರ 
ವಿನಾಶಕ್ಕೆ ತಡೆಹಾಕುವುದು, ಅರಣ್ಯ ರಕ್ಷಣೆ, ಕಾಡು ಬೆಳೆಸುವುದು, 
ಪ್ರಕೃತಿಗೆ ಬಿಡುವ ಕಾರ್ಬನ್‌ ಪ್ರಮಾಣ ತಗ್ಗಿಸುವಿಕೆ ಕಾರ್ಯಗಳು 
ಭರದಿಂದ ನಡೆಸಬೇಕಾಗಿದೆ. ಇಂಟರ್‌. ಗೌರ್ನಮೆಂಟಲ್‌ ಪೀನಲ್‌ 
ಆನ್‌ ಕ್ರೈಮೇಟ್‌ ಚೇಂಜ್‌ (ಐಪಿಸಿಸಿ) ಸಂಸ್ಥೆ ವಾಯುಗುಣ 
ಬದಲಾವಣೆಯ ಕುರಿತಾಗಿ ವೈಜ್ಞಾನಿಕ, ತಾಂತ್ರಿಕ ಸಾಮಾಜಿಕ 
ಅಪಾಯಗಳು ಮತ್ತು ಅದನ್ನು ನಿವಾರಿಸುವ ಕ್ರಮಗಳ ವರದಿ 
ತಯಾರಿಸಿ, ಸದಸ್ಯ ರಾಷ್ಟ್ರಗಳ ಗಮನಕ್ಕೆ ತರುತ್ತದೆ. ಈ ಸಂಸ್ಥೆ 


ಇ 
ವಾಯುಗುಣ ಬದಲಾವಣೆಯ ಬಗೆಗಿನ' ವೈಜ್ಞಾನಿಕ ವಿವರಗಳು, 


ಅದರಿಂದಾಗುವ ಅಘಾತಗಳು, ವಾಯುಗುಣ ಬದಲಾವಣೆಯ 
ಪ್ರಕೋಪಗಳಿಗೆ ಪರಿಹಾರಗಳು, ಸುಧಾರಣೆಗಳ ಮಾಹಿತಿಯನ್ನು 
ಕೊಡುತ್ತದೆ. ಇವುಗಳನ್ನು ಪಾಲಿಸಲು ಸರ್ಕಾರಗಳ ಪ್ರಯತ್ನಕ್ಕಾಗಿ 
ನಾವೆಲ್ಲ ಈ ಮೂಲಕ *ತ್ತಾಯಿಸಬೇಕಾಗಿದೆ. ಹಾಗೂ ಅಸ್ಸಾಂ 
ವಾಸಿ ಜಾಧವ್‌ ಪಾಯೆಂಗ್‌, ಅರಣ್ಯೀಕರಣದ ಸಾಹಸಿ, ಭಾರತದ 
ಅರಣ್ಯ ಪುರುಷನ ಕೆಲಸಗಳನ್ನು ನಾವು ಮಾಡಬೇಕಿದೆ. ಜೊತೆಗೆ 
ಸುಂದರ್‌ಲಾಲ್‌ ಬಹುಗುಣರ ಚೆಪ್ಕೊ ಚಳವಳಿ, ಅಪ್ಪಿಕೋ 
ಚಳವಳಿಯ ಕಡೆ ತಿರುಗಬೇಕಿದೆ. ಮಹಾತ್ಥಾಜಿ ಅವರ ಸರಳ 
ಜೀವನ, ಪರಿಸರ ಸ್ವಚ್ಛತೆ, ಆಶ್ರಮ-ಪರಿಸರಗಳನ್ನು ನಿರ್ಮಿಸುವ 
ಕಡೆಗೆ ತಕ್ಷಣ ಕೈಗೊಳ್ಳಬೇಕಿದೆ. 


ಇದು ಸಕಲ ಜೀವರಾಶಿಗಳ ಉಳಿವಿನ ಸವಾಲಾದರೆ, 
ಜೀವ ಸೃಷ್ಠಿ ಯ ಜೀವಿಗಳಾದ ಹೆಣ್ಣು ಮಕ್ಕಳ ಮೇಲಿನ ನಿತ್ಯದ 


ಸಂಭ್ರಮ, ನೆಮ್ಮದಿಗಳನ್ನು 


ಪೇಟೆಂಟ್‌ ರಾಜಕಾರಣಕ್ಕೆ 


"`ಈ ಹೇಳಿಗೆ 


ಅತ್ಯಾಚಾರದ ಭೀಭತ್ತತೆ, ಮಹಿಳಾ 
ಸಮುದಾಯವನ್ನು ಆತಂಕದಲ್ಲಿ 
ಉಸಿರಾಡುವಂತೆ ಮಾಡಿದೆ. ಹ್ಯಾಥ್ರಾಸ್‌ನ 
ಮನಿಷಾಳ ಭೀಕರ ಅತ್ಯಾಚಾರ ಹಾಗೂ 


ಕೊಲೆ, ಬೆಂಗಳೂರಿನ ಪಶ್ಚಿಮ ಭಾಗದ 


ಬೆಟ್ಟಹಳ್ಳಿಯ ಹದಿಹರೆಯದ ಹೆಣ್ಣುಮಗಳು 


ಲತಾಳ ಅಮಾನುಷ ಹತ್ಯೆ ಹಾಗೂ ಉತ್ತರ ಪ್ರದೇಶ ಮತ್ತಿತರ 
ರಾಜ್ಯಗಳ ಸರಣಿ ಅತ್ಯಾಚಾರಗಳು, ಮಹಿಳೆಯರ ಆತ್ಮಹತ್ಯೆಗಳು, 
ಮಹಿಳಾ ಸಂಕುಲವನ್ನೇ ವಿನಾಶಗೈಯುವ ಹಂತಕ್ಕೆ, 
ಕೊಂಡೊಯ್ಸು ್ಯವುದೇನೋ ತ ಭಾಸವಾಗುತ್ತಿದೆ. ಜಾತಿ ಮತ್ತು 
ಲಿಂಗ ತಾರತಮ್ಯದ ಪರಿಣಾಮದಿಂದುಂಟಾಗುವ ಈ ಕೃತ್ಯಗಳು, 
ಭಾರತದಲ್ಲಿನ ಅಸಮಾನತೆಯ ಬೇರುಗಳು, ಪುರುಷಾಧಿಕಾರದ 
ಹಿಡಿತಗಳು ಪ್ರಬಲವಾಗುತ್ತಿರುವುದನ್ನು ತಿಳಿಸುತ್ತವೆ. ದಲಿತರು, 
ಸಂತರು ಮತ್ತು Fy ಮೇಲಿನ ಕ್ರೌರ್ಯಗಳಿಗೆ, 

ಸೆಗಳಿಗೆ ಕೊನೆಯೆಂದು? ಎಂದು ಪ್ರಲಾಪಿಸುವಂತೆ ಮಾಡಿದೆ. 
ನ ಬಸವ, ಪುಲೆ, ಅಂಬೇಡ್ಕರ್‌, ಗಾಂಧೀಜಿ ಅವರ ಸಮಾನತೆ, 
ಸಹೋದರತೆ, ಸಹಿಷ್ಣುತೆ; ಅಹಿಂಸೆ, ನ್ಯಾಯಪರತೆಗಳು ನಮ್ಮ 
ಹೃದಯದಲ್ಲೇಕೆ ಮನೆಮಾಡಿಲ್ಲ? ಎಂಬ ವಿಚಾರಗಳು ಕಾಡುತ್ತವೆ. 
ಸಮಾಜದಲ್ಲಿನ ಸಹಜೀವಿಗಳನ್ನು ಗೌರವದಿಂದ ನೋಡುವ 
ಸಲುವಾಗಿ ಅತ್ಯಾಚಾರಗಳ ಕಾನೂನುಗಳನ್ನು ಕಠಿಣವಾಗಿ ಆಚರಣೆಗೆ 
ತರಬೇಕು. ಪಾ? ಈ ಗ ಫಲಕಗಳನ್ನು 
ಅಲ್ಲಲ್ಲಿ ಹಾಕಬೇಕು. ಅತ್ಯಾಚಾರಿಗಳು ಮತ್ತು ಅವರಿಗೊದಗಿದ 
ಶಿಕ್ಷೆಗಳನ್ನು ವ್ಯಾಪಕವಾಗಿ ಪ್ರಚಾರ ಮಾಡಬೇಕು. 1971 ರಿಂದ 
ಸಮೀಕ್ಷೆಯನ್ನೇ ತೆಗೆದುಕೊಂಡರೆ ದಲಿತರು ಮತ್ತು ಮಹಿಳೆಯರ 
ಮೇಲಿನ ಅತ್ಯಾಚಾರದ ದೌರ್ಜನ್ಯದ ಪ್ರಕರಣಗಳು “2929ರ 
ನೂರ್ಮಡಿಗೊಂಡಿರುವುದನ್ನು ಕಾಣಬಹುದು. 
1971ರಲ್ಲಿ 2487 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದರೆ, 


: 32034 ಪ್ರಕರಣಗಳು 2019ರಲ್ಲಿ ದಾಖಲಾಗಿವೆ. 


ಪಾರ್ಲಿಮೆಂಟಿನಲ್ಲಿ ಮತ್ತು ವಿಧಾನಸಭೆಗಳಲ್ಲಿ ದಲಿತ 


ಸುಮುದಾಯದ ಸ ಸದಸ್ಯರಿದ್ದಾರೆ. ದೇಶದ ಪ್ರಥಮ ಪ್ರಜೆಯು ದಲಿತ 


ಸಮುದಾಯದವರೇ ಆಗಿದ್ದಾರೆ. ಆದಾಗ್ಯೂ ದಲಿತ ಹೆಣ್ಣುಮಕ್ಕಳ 
ಮೇಲೆ ನಿರಂತರ ಅತ್ಯಾಚಾರ ಪ್ರಕರಣಗಳು ನಡೆಯುತ್ತಲೇ ಇದೆ. 
ಒಂದೆಡೆ ಉನ್ನತ ಹುದ್ದೆಗಳ ಪದಗ್ರಹಣ, ಮತ್ತೊಂದೆಡೆ ಅದೇ 
ಸಮುದಾಯದವರ ಮೇಲಿನ ದೌರ್ಜನ್ಯ. ಇವು ಭಾರತದಲ್ಲಿನ ಜಾತಿ 
ವ್ಯವಸ್ಥೆಯ ವೈರುಧ್ಯಗಳಿಗೆ ಕನ್ನಡಿಯಾಗಿದೆ. ಅಧಿಕಾರದಲ್ಲಿರುವವರ 
ದಿವ್ಯಮೌನಗಳು ಜಾತಿಕಾರಣದಿಂದ ಅಪಾದಿತರಿಗೆ ಬೆಂಬಲ 
ಎಂದು ನಿಲ್ಲುವುದೋ, ಅಂದು ಮಾತ್ರ ದಲಿತರು ಮತ್ತು ಮಹಿಳಾ 
ದೌರ್ಜನ್ಯಗಳು ನಿಲ್ಲುವವು. ಹಾಗೂ ಮಾತಾಪಿತೃಗಳು, ಗಂಡು 
ಮಕ್ಕಳಿಗೆ. ಹೆಣ್ಣು ಮಕ್ಕಳನ್ನು ಸಹಜೀವಿಯಂತೆ ನೋಡು ಪಾಠ 
2K ದಿಂದಲೇ “ONE ಶಾಲಾ ಕಾಲೇಜುಗಳ ಪಠ್ಯದಲ್ಲಿ 
ಸಹಜೀವಿಯೊಡನೆ ಸ್ನೇಹ ಜೀವನದ ಶಿಕ್ಷಣ ನೀಡಬೇಕಾಗಿದೆ. 
ಸಾಮಾಜಿಕ ಸಂಸ್ಥೆಗಳು: ಗಾಂಧಿ, ಅಂಬೇಡ್ಕರ್‌, ವಿವೇಕಾನಂದರ 
ಚಿಂತನೆಗಳನ್ನು ಪ್ರಖರವಾಗಿ ಜನರ ಮನಸ್ಸುಗಳಲ್ಲಿ ತುಂಬಬೇಕಿದೆ 
ಮತ್ತು ಈ ಕಾರ್ಯವನ್ನು ಮಾಡಲು ನಿರಂತರ ಪ್ರಕ್ರಿಯೆಯಲ್ಲಿ 
ತೊಡಗೋಣ. 


W | ಸಂಪುಟ: 2 -ಪಂಜಿಹೆ: 7 - ಅಷ್ಟೋಬರ್‌ 


ನನ್ನ ನಿಷಸ್ಠಹಾಯತತೆ :: ಗಾಂಧೀಜಿ ಅವರ “ನನ್ನ ಸತ್ಯಾನ್ವೇಷಣೆ' ಕೃತಿಯಿಂದ ಆಯ್ದ ಭಾಗ 


(ದಗಾ೦ಛೀ೫ ಅವರ ಜವನದಲ್ಲ ನಡೆದ ಹಲವಾರು ಘಟನೆಗಚು ಇಂದಿನ ಹಲವು ಹ೦ಕಷ್ಟದಲ್ಲಿ ದಾಲಿತೋರುವ 
ದೀಪವಿರೆಗಲಾಲಿವೆ. ಹೀರಾನಿ ದಾಂಥೀಜ ಅವರ ಅತ್ಯಹಥೆಯ ಆಯ್ದ ಭಾದಗಚನ್ನು ನಿಯತವಾಗಿ ಪ್ರಹಣಸುತ್ತಿದ್ದೇವೆ.) 


(ಆಲ ಸಂದ ಸಾ 


ನನ್ನ ನಿರಾಸೆ ಸೆಯನ್ನು ತಮ್ಮ 
ಓಡಿಸಿಬಿಟ್ಟರು. ಪ್ರತಿಯೊಬ್ಬರೂ 
ಮೆಹತಾ ಆಗಬೇಕೆಂದು ನಿನ್ನ 
ಫಿರೋಜ್‌ ಹಾ ಮೆಹತಾ, 


ಸ ಸಜ 


ಲೇ 
“ರೋಜ್‌ ಹಾ 

ಅಭಿಪ್ರಾಯವೇ? 
ಬದ್ರುದ್ದೀನ್‌ರಂಥವರು 
ಅಪರೂಪ , ಸಾಧಾರಣ ವಕೀಲನಾಗಿ ಅಸಾಧಾರಣವಾದ 
ಬುದ್ಧಿಶಕ್ತಿ ಬೇಕಿಲ್ಲ. ಪ್ರಾಮಾಣಿಕತೆ, ಕಾರ್ಯಾಸಕ್ತಿ ಇವು 


ಇದ್ದರೆ "ಜೀವನವನ್ನು ಸಂಪಾದಿಸಿಕೊಳ್ಳಬಹುದು. ಎಲ್ಲ 
ಮೊಕದ್ದಮೆಗಳ ತೊಡಕಿನವುಗಳಾಗಿರುವುದಿಲ್ಲ. ಅದಿರಲಿ, 
| ಸಾಧಾರಣ ಜ್ಞಾ 
ಯಾವ ಗ್ರಂಥಗಳನ್ನು ಓದಿದ್ದೀರಾ . ಹೇಳು” ಎಂದು 
ಕೇಳಿದರು. | | 

ನನ್ನ ಜ್ಞಾನ ಬಹು ಸ್ಪಲ್ಪವಾಗಿದ್ದುದನ್ನು ಅವರು 
ಅರಿತುಕೊಂಡರು. ಅವರಿಗೆ ಆಶಾಭಂಗವಾಯಿತೆಂದು 
ನನಗೆ ಕಂಡಿತು. ಆದರೆ ಇದು ಒಂದು ಕ್ಷಣ ಮಾತ್ರ 
ಮುಂದಿನ ಗಳಿಗೆಯಲ್ಲಿ ಅವಠ ಮುಖದಲ್ಲಿ ಹಿತವಾದ 
ನಗು ಹೊಳೆಯಿತು. “ನಿನ್ನ ಕಷ್ಟ ನನಗೆ ಅರ್ಥವಾಗಿದೆ. 
ಸಾಮಾನ್ಯ ಜ್ಞಾನಾರ್ಜನೆಗಾಗಿ ನೀನು ವ್ಯಾಸಂಗ 
ಮ ಬಹಳ ಕಡಿಮೆ. ನಿನ್ನಲ್ಲಿ ವಕೀಲನಿಗೆ 
 ಇರಬೇಕಾದಷ್ಟು ವ್ಯವಹಾರ ಜಾ ಎಲ್ಲ ಭಾರತದ 
ಇತಿಹಾಸವನ್ನು ಸಹ ನೀನು ಓದಿಲ್ಲ. ವಕೀಲನಾಗುವವನಿಗೆ 
ಮನುಷ್ಯ ಸ್ಪ ಸ್ವಭಾವ ತಿಳಿದಿರಬೇಕು. ಮನುಷ್ಯನ ಮುಖ 
ಚಹರೆಯನ್ನು ನೋಡಿ, ಆತನ ಸ್ವಭಾವವನ್ನು ತಿಳಿಯುವ 
ಶಕ್ತಿಯುಳ್ಳವನಾಗಿರಬೇಕು. ಪ್ರತಿಯೊಬ್ಬ ಇನೂ 
ಭಾರತದ. ಇತಿಹಾಸ ಸವನ್ನು.. ತಿಳಿಯುವುದು ಅವರ 
ಕರ್ತವ್ಯ ಅದಕ್ಕೂ ತು ವೃತ್ತಿಗೆ ಸಂಬಂಧವಿಲ್ಲ. 
ಆದರೆ ನಿನಗೆ ಆ ಜ್ಞಾನ ತಿಳಿದಿರಬೇಕು. ನೀಮ ಕೇಯ್‌ 
ಮತ್ತು ಮ್ಯಾಲೆಸನ್‌ ಬರೆದ ಭಾರತದ 1857ರ ದಂಗೆಯ 
ಇತಿಹಾಸವನ್ನು ಸಹ ಓದಿಲ್ಲ. ಕೂಡಲೇ ಆ ಪುಸ್ತಕಗಳನ್ನು 
ತೆಗೆದುಕೊಂಡು ಓದು. ಜೊತೆಗೆ ಮನುಷ್ಯನ ಸ್ಪ] ಸ್ವಭಾವವನ್ನು 
ತಿಳಿಯಬೇಕಾದರೆ ಇನ್ನೂ ಎರಡು ಪುಸ್ತಕಗಳನ್ನು ಓದು” 
ಎಂದು ಹೇಳಿದರು. ಲ್ಯಾಪೇಟರ್‌ ಮತ್ತು ಹೆಮ  ಲೌಫೆನಿಕ್‌ 
ಅವರು ಮುಖ ಸಾಮುದ್ರಿಕ ಶಾಸ್ತ್ರವನ್ನು ಕುರಿತು ಬರೆದ 
ಪುಸ್ತಕಗಳೇ ಅವುಗಳಾಗಿದ್ದವು 

ಆ ಪೂಜ್ಯ ಮಿತ್ರರ ಉಪಕಾರವನ್ನು ನಾನು ತುಂಬಾ 
ಕೃತಜ್ಞತೆಯಿಂದ ಸರಿಸಿದೆ. ಅವರ ಎದುರಿಗೆ ನಾನು 
ಇದ್ದಾಗ ನನ್ನ ಭಯ ಪೂರ್ಣವಾಗಿ ಮಾಯವಾಗಿತ್ತು. 


ಸಂಪಾದನೆಗಾಗಿ ನೀನು ಯಾವ 


GSES SESE SSE: EE DEE EEE SEE SEES 


ಆದರೆ ಅವರನ್ನು ಬಿಟ್ಟು ಸ್ಯ ಕೂಡಲೇ ನಿನ್ನ ಕಳವಳ 


ಮತ್ತೆ ಪ್ರಾರಂಭವಾಯಿತು. “ಮುಖ ನೋಡಿ ಮನುಷ್ಯನ 
ಸ್ವಭಾವವನ್ನು ಅರಿಯುವುದು” ಈ , ಮಾತುಗಳು 
ನನ್ನ ಮನಸ್ಸನ್ನು ಬಿಟ್ಟುಹೋಗಲೇ ಇಲ್ಲ. ಮರುದಿನ 
ಹ ಲ್ಯಾವೇಟರ್‌ರ ಪುಸ್ತಕವನ್ನು ಕೊಂಡುಕೊಂಡೆ. 
ಪೆಮ್ಮೆಲ್‌ಪೆನಿಕ್‌ರ ಪುಸ್ತಕ, ಅಂಗಡಿಯಲ್ಲಿ ದೊರೆಯಲಿಲ್ಲ. 
ನಾನು ಲ್ಯಾವೇಟರ ಪುಸ್ತಕವನ್ನು ಓದಿದೆ. ಅದು ಸ್ನೆಲ್‌ರವರು 
ಬರೆದ ಈಕ್ತಿಟಿ ಎಂಬ ಪುಸ್ತಕಕ್ಕಿಂತ ಹೆಚ್ಚು ಕಷ್ಟವಾಗಿತ್ತು. 
ಸ್ವಲ್ಪವೂ ಉತ್ಪಾಹಕರವಾಗಿರಲಿಲ್ಲ. ಷೇಕ್ಸ್‌ಪಿಯರ್‌ನ 
ಮುಖಚಹರೆಯನ್ನು ಕುರಿತು ಓದಿದೆನು.. ಆದರೆ 
ಲಂಡನ್‌ ನಗರದಲ್ಲಿ ರಸ್ತೆಯಲ್ಲಿ ಮೇಲಕ್ಕೂ ಕೆಳಕ್ಕೂ 
ಶಿರುಗಾಡುತ್ತಿದ್ದ ಷೆ ಷೇಜ್ಸ್‌ಪಿಯರ್‌ಗಳನ್ನು ಗುರುತಿಸುವ ಶ್ತ 
ನನಗೆ ಉಂಟಾಗಲಿಲ್ಲ. 

ಲ್ಯಾವೇಟರ ಗ್ರಂಥದಿಂದ ನನ್ನ ಜ್ಞಾನ ಹೆಚ್ಚಲಿಲ್ಲ, 
ಪಿನ್‌ಕಟ್‌ರ ಸಲಹೆ ನನಗೆ ಪ್ರತ್ಯಕ್ಷವಾಗಿ ಯಾವ 
ಸಹಾಯವನ್ನೂ ಮಾಡಲಿಲ್ಲ. ಆದರೆ" "ನನ್ನ ಸಲ್ಲಿದ್ದ ಅವರ 
ಕರುಣೆ ನನಗೆ ಒಳ್ಳೆಯ ಬೆಂಬಲವಾಯಿತು. ನನ್ನ 
ಮನಸ್ಸಿನ ಮುಂದೆ ಅವರ ನಗುಮುಖ ಯಾವಾಗಲೂ 
ಅರುತ್ತಿದ್ದಿತು. ಅವರು ಹೇಳಿದ “ವಕೀಲಿ ವೃತ್ತಿಯಲ್ಲಿ 
ಜಯಶಾಲಿಯಾಗಬೇಕಾದರೆ ಫಿರೋಜ್‌ ಷಾ 
ಮೆಹತಾ ಅವರ ನೈಪುಣ್ಯ, ಸ್ಮರಣಶಕ್ತಿ, ಯೋಗ್ಯತೆ 
ಅವು ಇದ್ದರೆ ಸಾಕು” ಎಂಬ ಮಾತುಗಳಲ್ಲಿ ನನಗೆ 
ನಂಬಿಕೆಯುಂಟಾಯಿತು. ಕೊನೆಯ ಎರಡು ಗುಣಗಳೂ 
ನನ್ನಲ್ಲಿ ತಕ್ಕ ಪ್ರಮಾಣದಲ್ಲಿ ಇದ್ದುದರಿಂದ ನನಗೆ 
ಬಹುಮಟ್ಟಿಗೆ ಧೈರ್ಯವುಂಟಾಯಿತು. 

ಅಂಗ್ಲೆಂಡಿನಲ್ಲಿದ್ದಾಗ ಕೇಯ್‌ ಮತ್ತು ಮ್ಯಾಲೆಸನ್‌ರು 
ಬರೆದ "ದಂಗೆಯ ಇತಿಹಾಸವನ್ನು ಸ ನನಗೆ 
ಸಾಧ್ಯವಾಗಲಿಲ್ಲ. ಆ ಗಂಥವನ್ನು ks ದೊರೆತ 
ಸಟ ಓದಬೇಕೆಂದು ನಿಶ್ಚಯ ಮಾಡಿಕೊಂಡಿದ್ದೆ. 
ದಕ್ಷಿಣ ಆಫ್ರಿಕಾಕ್ಕೆ ಹೋದ ಕೂಡಲೇ ಅದನ್ನು ಓದಿದೆ. 
ಹೀಗೆ ನಿರಾಸೆಯ ಜೊತೆಗೆ ಸ್ಪಲ್ಪ ಆಶಾಕಿರಣದೊಂದಿಗೆ, 
ನಾನು ಎಸ್‌.ಎಸ್‌. ಅಸ್ಸಾಂ ಎಂಬ ಹಡಗಿನಲ್ಲಿ 
ಬೊಂಬಾಯಿ ತಲಪಿದೆ. ಬಿರುಗಾಳಿಯಿಂದ ಬಂದರಿನಲ್ಲಿ 
ಅಲ್ಲೋಲಕಲ್ಲೋಲವಾಗಿತ್ತು. ದೋಣಿಯಲ್ಲಿ ಕುಳಿತು 
ತೀರವನ್ನು ಸೇರಬೇಕಾಯಿತು. 

ಮುಂದುವರೆಯುವುದು... 


ಸಂಪುಟ : 2 - ಪಂಜಿಹೆ: 7 - ಅಷ್ಟೋಬರ್‌ ಕ| 


ಕರ್ನಾಟಕ ಗಾಂಧೀ ಸಾ ಸ್ಮಾರಕ ನಿಧಿ 


ಕರ್ನಾಟಕದಲ್ಲ ಕಾಂಗೆಸ್‌ : : ಬೆಳಗಾವಿ, 1924 


ಮೋ. ಕ. ಗಾಂಧಿ (ಗಾಂಧಿ ಮತ್ತು ಕರ್ನಾಟಕ ಕೃತಿಯಿಂದ) 


ಸಂಪಾದನೆ `: : ಸಿದ್ದವನಹಳ್ಳಿ ಕೃಷ್ಣಶರ್ಮ 


“ದಾ೦ಛೀ೫ ಅವರ ವಿಜಾರಗಚು - ಜಿಂತನೆಗಚು - ಈ ಅ೦ಹಣದಲ್ಲ ಗಾಂಛೀಜ ಅವರು ಪೈದೊಂಡ ನಿಲುವು 
ನಿರ್ಧಾರಗಚನ್ನು ಇಲ್ಲ ಪ್ರಸ್ತುತಪಡಿಸಲಾಗಿದೆ. ಈ ಅಂಕಣವು ನಿಯತವಾಗಿ ಐರಅದೆ. 


(hens ಸಂಚಿಕೆಯಿಂದ ಮುಂದುವರಿದಿದೆ) 


ಕಾಕಿನಾಡದಲ್ಲಿ ಕಾಂಗ್ರೆಸ್‌ ಸಭೆ ನಡೆದಾಗ, ಕರ್ನಾಟಕದ 
ಪ್ರತಿನಿಧಿಗಳು ಬಹಳ ಜನ ಹೋಗಿದ್ದರು. ಆಗ ಗಾಂಧೀಜಿ 
ಯರವಡಾ ಸೆರೆಮನೆಯಲ್ಲಿದ್ದರು. ಕಾಕಿನಾಡದಲ್ಲಿ, ಮುಂದಿನ 
ಕಾಂಗ್ರೆಸ್‌ (1924ರಲ್ಲಿ) ಕರ್ನಾಟಕದಲ್ಲಿ ನಡೆಯಬೇಕು ಎಂದು 
ಗೊತ್ತಾಗಿತ್ತು. ಕರ್ನಾಟಕದಿಂದ ಅಷ್ಟು ಜನ ಪ್ರತಿನಿಧಿಗಳು 
ಕಾಂಗ್ರೆಸಿಗೆ ಬಂದಿದ್ದಕ್ಕೂ ಅದೇ ಕಾರಣ. ಮೊಟ್ಟಮೊದಲು 


ಆ ಕಾಂಗ್ರೆಸ್ಸಿನಲ್ಲಿ ಕನ್ನಡದಲ್ಲಿ ಭಾಷಣ ಆಯಿತು. ಆ ಭಾಗ್ಯ 


ಶ್ರೀ ದೇಶಪಾಂಡೆ ಗಂಗಾಧರ ರಾಯರದು. 15-20 
ನಿಮಿಷ ಮಾತನಾಡಿ, ಕಾಂಗೆಸ್‌ ಅಧಿವೇಶನ ಮುಂದಿನದು 
ಕರ್ನಾಟಕದಲ್ಲಿ ಆಗಲಿ ಎಂದು ಕರ್ನಾಟಕದ ಪರವಾಗಿ 
ಅವರು ಆಹ್ವಾನ ಅತ್ತರು. ಮೌಲಾನಾ ಮಹಮ್ಮದಲಿ 
ಕಾಕಿನಾಡ ಕಾಂಗ್ರೆಸಿನ ಅಧ್ಯಕ್ಷರು. ಕಾಂಗೆಸಿಗೆ ಯಾರು 
ಕಾರ್ಯದರ್ಶಿಗಳಾಗಿರಬೇಕು ಎಂದು ಸೂಚಿಸುವುದು 
ಅಧ್ಯಕ್ಷರ ಕೆಲಸ. ಮೌಲಾನಾ ಸಾಹೇಬರು ಮೂರು ಹೆಸರನ್ನು 
ಸೂಚಿಸಿದರು. ಪಂಡಿತ ನೆಹರು, ಡಾ| ಕಿಚಲು, ತಾಂಡ 


ಗಂಗಾಧರರಾಯರು. ಒಂದು ಉತ್ತರ ಪ್ರದೇಶದ್ದು, ಒಂದು 


ಪಂಜಾಬಿನದು, ಒಂದು ಕರ್ನಾಟಕದ್ದು, ಈ ಹೆಸರುಗಳು. 
ಸರ್ವಾನುಮತಿಯಿಂದ ಕಾಂಗ್ರೆಸ್‌ ಮೂರೂ ಹೆಸರನ್ನು 
ಒಪ್ಪಿಕೊಂಡಿತು. ಕರ್ನಾಟಕದಲ್ಲಿ ಮುಂದಿನ ವರ್ಷದ ಕಾಂಗ್ರೆಸ್‌ 
ಅಧಿವೇಶನ ನಡೆಯಬೇಕು ಎಂಬ ಆಮಂತ್ರಣ ಬಂದಾಗ 
ಸ್ವಯಂ ಮಹಮ್ಮದಲಿಯೇ ಅದನ್ನು ಪುಷ್ಟೀಕರಿಸಿದರು. 
ಅಧ್ಯಕ್ಷ ರೇ ಸಮರ್ಥಿಸಿದ ಮೇಲೆ ಉಳಿದ. ಎಲ್ಲ ಆಮಂತ್ರಣಗಳು 
ಹಿಂದಕ್ಕೆ ಹೋದವು. ಕರ್ನಾಟಕದ ಆಮಂತ್ರಣಕ್ಕೆ ಸರ್ವಾನುಮತಿ 
ದೊರೆಯಿತು. ಬಿಜಾಪುರದ ಕಾಂಗ್ರೆಸ್‌ ಮುಖಂಡರು 
ಶ್ರೀ ಕೌಜಲಗಿ ಶ್ರೀನಿವಾಸರಾಯರು ಆ ಆಮಂತ್ರಣದ 
ಸೂಚನೆಯನ್ನು ಮಂಡಿಸಿದರು. ಅದು ಮಾನ್ಯವಾಯಿತು. 
ಕರ್ನಾಟಕದಲ್ಲಿ ಕಾಂಗ್ರೆಸ್‌ ಅಧಿವೇಶನ ನಡೆಸಬೇಕು-ಆದರೆ 
ಎಲ್ಲಿ? ಈ ಪ್ರಶ್ನೆಯನ್ನು ಕಾಂಗ್ರೆಸ್‌ ತೀರ್ಮಾನಿಸಲಿಲ್ಲ. 


ಪ್ರಾಂತೀಯ ಕಾಂಗ್ರೆಸ್‌ ಸಮಿತಿಗೇ ಬಿಟ್ಟುಬಿಟ್ಟರು. ಇದು ಅಷ್ಟು 


ಸುಲಭವಾಗಿ ಇತ್ಯರ್ಥವಾಗುವ ಮಾತು ಅಲ್ಲ. ಸುಲಭವಾಗಿ 
ಸಮರಸ ಆಗಿ ತೀರ್ಮಾನ ಆಗಲೂ ಇಲ್ಲ. ಬಿಜಾಪುರದವರಿಗೆ 
ಬಿಜಾಪುರದಲ್ಲಿ ಅಧಿವೇಶನ ನಡೆಸಬೇಕು ಎಂಬ ಆಶೆ. 
ಮಂಗಳೂರಿನಲ್ಲಿ ಆಗಬೇಕು ಎಂದು ಮಂಗಳೂರಿನವರಿಗೆ. 
ಧಾರವಾಡದಲ್ಲಿ ಆಗಬೇಕು ಎಂದು ಧಾರವಾಡದವರಿಗೆ. 
ಗಂಗಾಧರರಾಯರಿಗೆ ಬೆಳಗಾವಿಯಲ್ಲಿ ನಡೆಸಬೇಕು ಎಂಬ 
ಬಯಕೆ. ಕರ್ನಾಟಕ ಪ್ರಾಂತೀಯ ಕಾಂಗ್ರೆಸ್‌ ಸಮಿತಿಯ 
ಸಭೆ ಹುಬ್ಬಳ್ಳಿಯಲ್ಲಿ ನಡೆಯಿತು. ಆಗ ಕರ್ನಾಟಕದಲ್ಲಿ 
ಇದ್ದದ್ದು ಎರಡೇ ದೊಡ್ಡ ಪಟ್ಟಣ; ಒಂದು ಬೆಂಗಳೂರು, 


Ld 


ಳ್ಳಿ ಆಗ ಮೈಸೂರು ಸ ಸಂಸ್ಥಾನಕ್ಕೆ ಸೆ ಸೇರಿದ್ದಾಗಿತ್ತು. 
ನಾಲ್ವಡಿ ಕೃಷ್ಣರಾಜ ಪಗ ಮಹಾರಾಜರು. ಗಾಂಧೀಜಿಗೆ 
ದೇಶೀ ಸಂಸ್ಥಾನಗಳಲ್ಲಿ ರಾಜಕೀಯ ಚಳವಳಿ ನಡೆಸುವುದು 
ಇಷ್ಟವಿರಲಿಲ್ಲ. "ಆದ್ದರಿಂದ ಬೆಂಗಳೂರಲ್ಲಿ ಕಾಂಗೆಸ್‌ ನಡೆಸುವ 
ಮಾತೇ ಇರಲಿಲ್ಲ. ಉಳಿದದ್ದು ಹುಬ್ಬಳ್ಳಿ. ಹುಬ್ಬಳ್ಳಿಯೇನೋ 
ವ್ಯಾಪಾರ ಸ್ಥ ಸ್ಥಳವೇ. ಅಲ್ಲಿ ಹತ್ತಿ ವ್ಯಾಪಾರ ಹೆಚ್ಚೇ. ಆದರೆ 
ಅಲ್ಲಿನ ಜನರಿಗೆ ಕಾಂಗ್ರೆಸ್‌ ನೆಡೆಸುವ ಮನಸ್ಸು ಇರಲಿಲ್ಲ. 
ಮನಸ್ಸು ಮಾಡಿದ್ದರೆ ಕಾಂಗ್ರೆಸ್‌ ನಡೆಸುವುದು ಅವರಿಗೆ ಕಷ್ಟ 
ಆಗುತ್ತಿರಲಿಲ್ಲ. ಬಳ್ಳಾರಿ, ಕಾರವಾರ ಜಿಲ್ಲೆಗಳಲ್ಲಿ ಜನರಿಗೆ 
ಉತ್ಪಾಹ ಕಡಿಮೆ ಅತ್ತು. ತಮ್ಮಿಂದ ಸಾಧ್ಯ ಅಲ್ಲ ಎಂದು ಅಲ್ಲಿನ 
ಜನ "ಹೇಳಿಬಿಟ್ಟರು. "ಧಾರವಾಡದಲ್ಲಿ ಮಾಡಬೇಕು ಎಂದು 
ಕೆಲವರಿಗೆ ಭಾರಿ ಹುರುಪು. ಮಂಗಳೂರಿನಲ್ಲಿ ಮಾಡಬೇಕು 
ಎನ್ನುವ ಉತ್ಸಾಹ ಕಾರ್ನಾಡ ಸದಾಶಿವರಾಯರಿಗೆ ಅತ್ತು. 
ಕಾಂಗೆಸ್ಟನ್ನು ನಡೆಸಲು ಪ್ರಾರಂಭದ ವೆಚ್ಚವೇ ಕೆಲವು ಸಾವಿರ 
ಆಗುತ್ತದೆ. ಇಡ ಕ್ಷ50 ಸಾವಿರ ಆದರೂ ಬೇಕು. ಬೆಳಗಾವಿ, 
ಶಹಪುರದ ವರ್ತಕರನ್ನು ಕೇಳಿ, 30 ಸಾವಿರ ರೂಪಾಯಿನ 
ವಾಗ್ದಾನ ಪಡೆದಿದ್ದರು ರ ಆ ವರ್ತಕರು 
ತಮ್ಮ ವಾಗ್ದಾನವನ್ನು ಬರೆದೇ ಕೊಟ್ಟಿದ್ದರು. ಕೆಲವರಂತೂ 
ಈ ಸುಸಂಧಿಯನ್ನು ಕಳೆದುಕೊಳ್ಳಬಾರದು ಎಂದು ತಮ್ಮ 
ಆಮಂತ್ರಣವನ್ನು ಒತ್ತಾಯಿಸಲು ಪ್ರಾಂತೀಯ ಸಮಿತಿಯ 
ಸಭೆಗೇ "ಬಂದಿದ್ದರು. 
ಪ್ರಾಂತೀಯ ಸಮಿತ ಸಭೆಯಲ್ಲ ನಿರ್ಣಯ 
ಪ್ರಾಂತೀಂತು ಸಮಿತಿಯ ಸಜೆಗೆ ಬಿಜಾಪುರ, 
ಮಂಗಳೂರು, ಕಾರವಾರ ಜಿಲ್ಲೆಗಳ ಜನರು ಎಲ್ಲರೂ 
ಬಂದಿದ್ದರು. ತಮ್ಮ ತಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್‌ ಸಭೆ 
ನಡೆಯಬೇಕೆಂದು ಎಲ್ಲರದೂ ಭಾರಿ ಪ್ರಯತ್ನ. ಮಂಗಳೂರಿನ 
ಪರ ಶ್ರೀ ಕಾರ್ನಾಡ ಸದಾಶಿವರಾಯರೂ, ಬಿಜಾಪುರದ ಪರ 
ಶ್ರೀ ಕೌಜಲಗಿ ಶ್ರೀನಿವಾಸರಾಯರೂ ಬಹಳ ಗಟ್ಟಿಯಾಗಿ 
ವಾದಿಸಿದರು. ಎರಡೂ ಊರಿನದೂ ಸ ಸ್ವಲ್ಪ ಹೆಚ್ಚುಗಾರಿಕೆ ಅತ್ತು. 
ಬಿಜಾಪುರ ಹಿಂದಿನ ವೈಭವದ ಅವಶೇಷ , ಮಂಗಳೂರು 
ಸೃಷ್ಟಿ ಸೆ ಸೌಂದರ್ಯದ ಗ್‌ೆ, ಬೆಳಗಾವಿಯಲ್ಲಿ ಈ ಎರಡೂ 
ಇಲ್ಲ. ಹೀಗಿದ್ದೂ ಆ ಸಭೆಯಲ್ಲಿ ಕರ್ನಾಟಕದ ಈ ಕಾಂಗ್ರೆಸನ್ನು 
ಬೆಳಗಾವಿಯಲ್ಲೇ ನಡೆಸಬೇಕು ಎಂದು ತೀರಾ 
ಆಯಿತು. ಅದರಂತೆ ಬೆಳಗಾವಿಯಲ್ಲಿ ಸರ್ವಸಿದ್ಧತೆಗಳೂ 
ಆಗತೊಡಗಿದವು. ಈ ಸಂದರ್ಭದಲ್ಲಿ "ಅಂದಿನ ರಾಜಕೀಯ 
ವಿಶೇಷವಾಗಿ ಕಾಂಗ್ರೆಸಿನ ಪರಿಸ್ಥಿತಿಯು ಹೇಗಿತ್ತು ಎಂಬುದನ್ನು 
ಸ್ವಲ್ಪ ನೋಡೋಣ. 


"ಮುಂದುವರೆಯುವುದು... 


6] ಸಂಪುಟ : 2 - ಸ೦ಜಿತೆ : 7 - ಅಷ್ಟೋಬರ್‌ . 


ಭಾರತದ ಸ್ಟಾಡಂತ್ರ್ಯ ಹೋರಾಟದಲ್ಲ ಮಹಿಳೆಯರು 


| (ಹಿಂದಿನ ಸಂಚಿಕೆಯಿಂದ ಜಾ 


ಕಮಲಾದೇವಿ ಚಟ್ಟೋಪಾಧ್ಯಾಂ 
ನೇರ ಹೋರಾಟದಲ್ಲೂ ಹಾಗೂ ಸುಧಾರಣಾ ಕ್ರಮದಲ್ಲೂ 
ಪಾಲ್ಗೊಂಡ ' ಮತ್ತೊಬ್ಬ ಹೋರಾಟಗಾರ್ತಿ ಎಂದರೆ 
ಕಮಲಾದೇವಿ ಚಟ್ಟೋಪಾಧ್ಯಾಯ. ಕಲಾವಿದೆಯಾದ ಕಮಲಾ 
ಕಾಂಗ್ರೆಸ್‌ನಲ್ಲಿ ಸಕ್ರಿಯ ಸದಸ್ಯಳಾಗಿದ್ದಳು. “ಅಖಿಲ ಭಾರತ 
ಮಹಿಳಾ ಸಮಾವೇಶದ ಕಾರ್ಯದರ್ಶಿಯಾಗಿ ದುಡಿದರು. 
| ರಾಷ್ಟ್ರೀಯ ಸೆ ಸೇವಾದಳದ ಸದಸ್ಯೆಯಾಗಿ ಸ್ಪದೇಶಿ ಚಳುವಳಿ, 
ಸತ್ಯಾಗ್ರಹಗಳಲ್ಲಿ ಭಾಗಿಯಾದಳು. ಮದ್ರಾಸಿನಲ್ಲಿ ಬಟ್ಟೆ ಗಿರಣಿ 
ಟ್ರೇಡ್‌ ಯೂನಿಯನ್‌ ಮೂಲಕ ಮಹಿಳಾ ಕಾರ್ಮಿಕರಿಗೆ 
ಹರಿಗೆ ರಚೆ ಸೌಲಭ್ಯ ಕೊಡಿಸಲು ಹೋರಾಡಿದರು. 
ಕಾರ್ಮಿಕರ ಮಕ್ಕಳಿಗೆ ಶಿಶು ಪಾಲನಾ ಕೇಂದ್ರಗಳನ್ನು 
. ಸ್ಥಾಪಿಸಿದರು. ಕುಶಲಕಲೆ ಗೃಹೋದ್ಯೋಗ ಕುರಿತು ಅನೇಕ 
ಗ್ರಂಥಗಳನ್ನು ರಚಿಸಿದರು. "ಈಗಲೂ 'ರಕುಶಲ ಅಭಿವೃದ್ಧಿ 
ನಿಗಮದಲ್ಲಿ ಇಂ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಕೊಡಲಾಗುತ್ತಿದೆ. 


ಮ್ಯಾಗೆಸ್ಸೆ “ಗೌರವ, ಪದ್ಮಭೂಷ ಣ ಪ್ರಶಸ್ತಿಗಳಿಂದ ಇವರು | 


ಪುರಸ್ಕೃತರಾಗಿದ್ದಾರೆ. 

ಉಮಾಖಬಾಂಖ ಈಕುಂದಾಷುರ 

ಕುಂದಾಪುರದ ಗೋಳಿಕೇರಿ ಕೃಷ್ಣರಾಯರು ಮತ್ತು 
ತುಂಗಾ 'ಬಾಯಿ ದಂಪತಿಯ ಮುದ್ದಿನ ಮಗಳು 
ಉಮಾಬಾಯಿಯವರಾಗಿದ್ದಾರೆ. ಹುಟ್ಟು ಹೆಸರು ಭವಾನಿ. 
13ನೇ ವಯಸ್ಸಿನಲ್ಲಿ ಸಂಜೀವರಾಯ ' ಎಂಬುವರೊಂದಿಗೆ 
1905ರಲ್ಲಿ ಇವರು ಬಾಲ್ಯ : ವಿವಾಹಿತರಾಗಿ ಮುಂಬೈ 
ಸೇರಿದರು. ವಿವಾಹದ ನಂತರದ ಹೆಸರೇ "ಉಮಾಬಾಯಿ', 
ಆದರೆ ಕ್ಷಯರೋಗಕ್ಕೆ ತುತ್ತಾದ ಪತಿ 1923ರ ಹೊತ್ತಿಗೆ 
ಅಕಾಲಿಕವಾಗಿ ನಿಧನರಾದರು. ಮಾವ ಆನಂದರಾಯರು 
ಸುಧಾರಣಾವಾದಿಗಳು, ಜನಪರ ಚಿಂತಕರು ಆಗಿದ್ದರಿಂದ, 
ಉಮಾಬಾಯಿ ಅವರಿಗೆ ಶಿಕ್ಷಣ ಮುಂದುವರೆಸಲು 


_' ಪ್ರೋತ್ಸಾಹ ನೀಡಿದರು. ಅಲ್ಲಿಯೇ “ಸಾರಸ್ವತ ಸಮಾಜ” 
ಎಂಬ ಸಾಮಾಜಿಕ ಚಟುವಟಿಕೆ 


4 ESS 


ಸರಿದವು ಸ್ಥಾಪಿಸಿದರು. 


gandhibhavanbangalore@gmail.com 


LLL LLL SELLE ESSE ESSE 4 ಭೂ 44% 


SSS LOIS LLL SSS SSE ST TN 


ಬಾಷು ಪ್ರಪಂಚ ಮಾಸಿಕ ಫಂ ಟಾಟ $e ಸಂಪರ್ಶಿಸಿ 


ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಗಾಂಧೀ ಭವನ, ಕುಮಾರ ಪಾರ್ಕ್‌ ಪೂರ್ವ 
ಬೆಂಗಳೂರು - 56001, ದೂರವಾಣಿ: 
ಸಹ ಕಾರ್ಯದರ್ಶಿ : 9738605799 
ಕಾರ್ಯ ನಿರ್ವಾಹಣಾಧಿಕಾರಿ : 9980307286 


ಹಳ್ಲಿ ಯು 


- ಇಂದಿರಾ ಕೃಷ್ಣಪ್ಪ, 


ತರಾ” ಕ್ಯ 
ಕರ್ವೆ ಅವರು ಇನ್ನೂ ಮುಂತಾದವರ ಸಾನಿಧ್ಯದಿ೦ದ 


ಉಮಾಬಾಯಿ ಖಾದಿ ಆಂದೋಲನ, ಮಹಿಳೆಯರ 
ಅಭ್ಯುದಯ, ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿದರು. 
1921ರ ಬೆಳಗಾವಿ ಕಾಂಗ್ರೆಸ್‌ ಅಧಿವೇಶನದಲ್ಲಿ ಉಮಾಬಾಯಿ, 
ಕಾಂಗೆಸ್‌ ಪಕ್ಷವನ್ನು ಸೆ ಸೇರಿದರು. ಅಧಿವೇಶನಕ್ಕಾಗಿ ಸ್ವಯಂ 
ಸೇವಕಿಯರಿಗೆ ತರಬೇತಿ ಕೊಡುವುದು, ಮಹಿಳೆಯರನ್ನು 
ಸಂಘಟಿಸುವುದು ಇವರ ಪ್ರಮುಖ ಜವಾಬ್ದಾರಿಯಾಗಿತ್ತು. 
ಅದರಂತೆ ಅವರು 101 ಮಹಿಳಾ ಸ್ವಯಂ ಸೇವಕಿಯರನ್ನು 
ಸಜ್ಜುಗೊಳಿಸಿದರು. ಹುಬ್ಬಳ್ಳಿಯಲ್ಲಿ “ಭಗಿನಿ ಮಂಡಲಿ' ತಿಲಕರ 
ಕನ್ಯಾಶಾಲೆ ಆರಂಭಿಸಿದರು. ಈ ಶಾಲೆಯ ಯಶಸ್ಸಿನಿಂದಾಗಿ, 
ಬೇರೆ ಜಿಲ್ಲೆಗಳಲ್ಲಿಯೂ ಇದೇ ಮಾದರಿ ನಾಲ್ಕು ಶಾಲೆಯನ್ನು 
ಸ್ಥಾಪಿಸಿದರು. ನಾ.ಸು. ಹರ್ಡೀಕರ್‌ ಅವರ ಸೇವಾದಲದ 
ಕಾರ್ಯದರ್ಶಿಯಾಗಿ 1928ರಲ್ಲಿ ಕರ್ನಾಟಕ ಪ್ರಾಂತೀಯ 
ಕಾಂಗೆಸ್‌ ಉಪಾಧ್ಯಕ್ಷೆಯಾಗಿ "ಕಾರ್ಯ ನಿರ್ವಹಿಸಿದರು. 
ಭಗಿನಿ ಮಂಡಳ - [832ರ ಚಳುವಳಿಯಲ್ಲಿ ಸಕ್ರಿಯವಾಗಿ ' 
ಭಾಗಿಯಾಗಿದ್ದರಿಂದ ಅಂದಿನ ಸರ್ಕಾರ ಇದನ್ನು. “ಅಕ್ರಮ 
ಕೂಟ”ವೆಂದು ಪರಿಗಣಿಸಿ, ಉಮಾಬಾಯಿ “ಅವರನ್ನು 
ಬಂಧಿಸಿ, ಯರವಾಡ ಜೈಲಿಗೆ ಸೆ ಸೇರಿಸಲಾಯಿತು. ಜೈಲಿನಿಂದ 
ಬಿಡುಗಡೆಯಾದ ನಂತರ, ಬಿಹಾರದ ಭೂಕಂಪ ಸಂತ್ರಸ್ತರ 
ನೆರವಿಗೆ ಸ್ವಯಂ ಸೇವಕಿಯರೊಂದಿಗೆ ತೆರಳಿ, ಶುಶ್ರೂಷೆ 
ನಡೆಸಿದ್ದಾರೆ. ಇದರಿಂದಾಗಿ ಜವಹರಲಾಲ್‌ ನೆಹರು, ಬಾಬು 
ರಾಜೇಂದ್ರ ಪ್ರಸಾದ್‌ ಅವರ ಸಂಪರ್ಕವು ಇವರಿಗೆ ದೊರಕಿತು: 
1935 - 36ರ ನಂತರ ಪ್ರೌಢಶಿಕ್ಷಣ, ಶಿಶುಪಾಲನಾ ಕೇಂದ್ರ 
ಮತ್ತು ಕಸ್ತೂರಬಾ ವಿಶ್ವಸ್ಥ ಮಂಡಳಿಯ ಕರ್ನಾಟಕದ 
ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದರು. ಮಾವನವರೊಂದಿಗೆ 
ನಡೆಸುತ್ತಿದ್ದ ಕರ್ನಾಟಕ ಪ್ರೆಸ್‌ನ್ನು ಅವರ ನಿಧನದ ನಂತರ 
ಮಾರಾಟ ಮಾಡಿದರು. | 


ಮುಂದುವರೆಯುವುದು... 


gandhibhavanabengaluru@ gmail.com 


1 


ಸಾಸು ತ್‌ 


ಸಂಪುಟ : 2 - ಹ೦ಜಿಫೆ : ( 7 - ಅಹ್ಟೋಖರ್‌ 7 | 


ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ 


ಗಾಂಛೀಜಯ ಕೂಸೆಯ ಉಪವಾಸಗಳು 


ರಾಷ್ಟ್ರೀಯ ಬ ಐಕ್ಯ ORGS SRS 
'ಪ್ರಬಲವಾದ್ದರಿಂದ ಭಾರತದ ವಿಭಜನೆಯನ್ನು ಮಹಾತ್ಮ 
RR ಅವರು ತಡೆಯಲಾರದೆ ನತ 
ಹಿಂದೂ-ಮುಸ್ತಿಂರನ್ನು ಒಗ್ಗೂಡಿಸಲು ಗಾಂಧೀಜಿ, 
ನೆಹರೂ ಮುಂತಾದವರು ಅಪಾರವಾಗಿ ಶ್ರಮಿಸಿದ್ದರು. 
> ಕೆರಳಿಸುವ ದ್ವೇಷ, ಅಧಿಕಾರ 

ಲಸೆಗಳು, EEE ರಕ್ತದ ಮಡುವಿನಿಂದ 
ತ ಸ್ಥಾತಂತ್ರ ತ್ರ್ಯವು ಗಾಂಧೀಜಿಗೆ ಸಂತೋಷವನ್ನು. ೦ಟು 
ಮಾಡಲಿಲ್ಲ. ಅದನ್ನು ತಿರಸ್ಕರಿಸುವ ಶಕ್ತಿ ಮತ್ತು ಧೈರ್ಯ 
ಅವರಲ್ಲಿತ್ತು. ಇದೇ ಅವರ ಹಿರಿಮೆ ನಿಜತಿರುಳು. ಭಾರತದ 
1948ರ ಆಗಸ್ಟ್‌ 15ರ ಸ್ವಾತಂತ್ರೋತ್ಸವದಲ್ಲಿ ತಾನು 
ಭಾಗವಹಿಸಲಾರೆನೆಂದು ಅವರು ಕಲಕತ್ತೆಯಲ್ಲಿ ಜಾತೀಯ 
ದಂಗೆಗಳ ಶಮನಕ್ಕಾಗಿ ತೆರಳಿದರು: ರಾಷ್ಟ್ರದ 'ನವಜೀವನದ 
ಅಧಿಕೃತ ಪ್ರಾರಂಭದಂದು ರಾಜಧಾನಿಗೆ ಬರಬೇಕೆಂದು 
ಬಕ ಆಮಂತ್ರಣವನ್ನು ಅವರು ತಿರಸ್ಕರಿಸಿದರು. ದೇಶಕ್ಕೆ 
ಯಾವ ಸಂದೇಶವನ್ನೂ “ೊಡಲಿಲ್ಲ 


ಆಗಸ್ಟ್‌ 29ರಂದು ಅವರು ರಾಜಕುಮಾರಿ ಅಮೃ ತಕೌರರಿಗೆ 
ಪತ್ರ ಹು “ಮಾನವ ಕುಲವೊಂದು ೬ ಸಾಗರ, 
: ಮಹಾ ಸಾಗರದಲ್ಲಿ ಕೆಲಹನಿಗಳು ಹೊಲಸಾದರೆ ಇಡೀ 
ಸಾಗರವೇ  ಹೊಲಸಾಗುವುದಿಲ್ಲ” ` ಎಂದರು. “ನಾನು 
ಅಪಜಯವನ್ನರಿಯದ ಹುಟ್ಟಾ ಯೋಧ” ಎಂದು ಕಲಕತ್ತೆಯ 
ಪ್ರಾರ್ಥನಾ ಸಭೆಯಲ್ಲಿ ಜನರಿಗೆ ಆಶ್ವಾಸನೆಯಿತ್ತರು. ವಿಭಜನೆ 
ಸತ್ಯವಾಗಿರುವುದೇನೋ ನಿಜ, ಆದರೆ “ಸದ್ವರ್ತನೆಯಿಂದ 
ಅನಿಷ್ಟವನ್ನು ಕಡಿಮೆ ಮಾಡಿಕೊಳ್ಳುವುದು ಮತ್ತು ಕೊನೆಯಲ್ಲಿ 
ಅನಿಷ್ಟದಲ್ಲೇ ಇಷ್ಟವನ್ನು 'ಸಾಧಿಸುವುದು ಯಾವಾಗಲೂ 
ಸಾಧ್ಯವಿದೆ.” 1947ರ ಆಗಸ್ಟ್‌ ತಿಂಗಳಲ್ಲಿ ಗಾಂಧೀಜಿ 
ಆಫ ಕಲಕತ್ತೆಯ ವಾಸ್ತವ ವು ಕೋಮು ಬಿರುಗಾಳಿಯನ್ನು 
ಶಾಂತಗೊಳಿಸಿತು. ೬11 ದಟ್ಟಿಯ (ಪಂಚೆ) ಜ್‌ 
ಮಾಂತ್ರಿಕನನ್ನು ಪತ್ರಿಕೆಗಳು ಹೊಗಳಿದವು. ಆದರೆ ಹಿಂದೂ- 
ಮುಸ್ಲಿಮರಿಬ್ಬರಿಗೂ ಹಾನಿಕರವಾದ ಬಂಗಾಲದ ವಿಭಜನೆ 
ಮತ್ತೆ ಹುಯಿಲೆಬ್ಬಿಸಿತು. ವಿಭಜನೆಯು ಬಗೆಹರಿಸದ 
ಸಮಸ್ಯೆಗಳು ಗಾಂಧೀಜಿ ಮನೆಯನ್ನೇ ಪ್ರವೇಶಿಸಿತು, ಆಗಸ್ಟ್‌ 
31ರ ರಾತಿ ಮುಸ್ಲಿಮರ ಸರೂ ಸತ್ತನೆಂದು 0 
ಶವವನ್ನು. ಹೊತ್ತುಕೊಂಡು ಹಿಂದುಗಳ ಗುಂಪೊಂದು 
| ಬೊಬ್ಬಿಡುತ್ತ ಗಾಂಧೀಜಿ ಮನೆಯನ್ನು ಹೊಕ್ಕಿತು. ಕಲ್ಲು 
ತೂರಿ, ಮುಷ್ಟಿಯಿಂದ ಗುದ್ದಿ, 
ಪುಡಿಪುಡಿ ಮಾಡಿದರು; ಬಾಗಿಲುಗಳನ್ನು ಒದ್ದರು; ವಿದ್ಯುತ್‌ 
ತಂತಿಗಳನ್ನು ಹರಿಯಲೆತ್ಲಿಸಿದರು. ಅವರನ್ನು ಗಾಂಧೀಜಿ 


SESE SSE ಸ 


ಕಿಟಕಿಯ ಗಾಜುಗಳನ್ನು 


(ಲೂಯಿ ಫಿಶರ್‌ “ಗಾಂಧಿ' ಪುಸ್ತಕದಿಂದ ಸರು) 


ಶಾಂತಗೊಳಿಸಿದರು. ಮರುದಿನ ಸರದಾರ ರ ವಲ್ಲಭಾಯಿಅವರಿಗೆ | 
ಬರೆದ ಪತ್ರದಲ್ಲಿ ಅವರು, “ನಾನು ಅವರನ್ನು ದ್ದೇಶಿಸಿ 
ಕೂಗಿಕೊಳ್ಳತೊಡಗಿದೆ. ಆದರೆ ಕೇಳುವವರಾರು?” "ಎಂದು 
ಬರೆದರು. ಗಾಂಧೀಜಿ ಅವರನ್ನು ರಕ್ಷಿಸಲು ಮುಸ್ಲಿಮರು 
ಅವರನ್ನು ಸುತ್ತುವರಿದು ನಿಂತರು. ಗಾಂಧೀಜಿ ಅವರ 


` ಮೇಲೆ ಇಟ್ಟಂಗಿಯನ್ನು ತೂಶಲಾಯಿತು. ಅವರ ಬಳಿಯಿದ್ದ 


ಮುಸ್ಲಿಮನಿಗೆ ಅದು ಬಡಿಯಿತು, ಗಲಭೆಗಾರರೋರ್ಪ 
ಬೀಸಿದ . ಲಾಠಿಏಟು ಮಹಾತ್ಮಾಜಿಯವರ ತಲೆಗೆ 
ಬೀಳಬೇಕಾದ್ದು ಕೂದಲೆಳೆಯಪ್ಪರಿಂದ ತಪ್ಪಿತು. ಗಾಂಧೀಜಿ 
ದು:ಖದಿಂದ ತಲೆಯಲ್ಲಾಡಿಸಿದರು. ಕೊನೆಗೆ ಪೊಲೀಸರು 
ಬಂದು ಅಶ್ರುವಾಯು ಪ್ರಯೋಗಿಸಿ ಜನರನ್ನು ಚದುರಿಸಿದರು. 
ಗಾಂಧೀಜಿ ಉಪವಾಸ ಮಾಡಲು ನಿರ್ಧರಿಸಿದರು. 
ಸೆಪ್ಟೆಂಬರ್‌ ಒಂದರಂದು ಪತ್ರಿಕೆಗಳಿಗಿತ್ತ ಹೇಳಿಕೆಯಲ್ಲಿ 
"ಗುಲ್ಲೆಬ್ಬಿಸುತ್ತಿರುವ ಜನಜಂಗುಳಿಯ ಎದುರಿಗೆ ಹೋಗಿ 
ನಿಲ್ಲುವುದು ಎಲ್ಲ ಸಮಯಗಳಲ್ಲಿ ಉಪಯೋಗವಾಗುವುದಿಲ್ಲ. 
ನಿನ್ನೆ ರಾತ್ರಿಯಂತೂ ಖಂಡಿತವಾಗಿಯೂ ಅದರಿಂದ . 


ಉಪಯೋಗವಾಗಲಿಲ್ಲ. ನನ್ನ ಮಾತುಗಳು ಬೀರುವ 
ಸರತ ಜಟ ಬಹಶ: ನನ್ನ ಉಪವಾಸ 
ಪರಿಣಾಮ. ಮಾಡಬಹುದು. ಕಲಕತ್ತೆಯಲ್ಲಿ ಅದರ 


ಪರಿಣಾಮವಾದರೆ ಅದು ಪಂಜಾಬದಲ್ಲಿ ಕಾದಾಡುತ್ತಿರುವವರ 
ಹೃದಯವನ್ನು ಮೃದು ಮಾಡಬಹುದು. ಆದ್ದರಿಂದ ಆಂದು 


ರಾತ್ರಿ 8- 154 ಜ್‌ ಸವನಾ ರಂಭಿಸುತ್ತೇನೆ. ಕಲಕತ್ತೆಗೆ 


ವಿವೇಕೋದಯವಾದಲ್ಲಿ ಕೊನೆಗೊಳ್ಳುವುದು.” ಎಂದರು. 
ಇದು ಆಮರಣಾಂತ ಉಪವಾಸವಾಗಿತ್ತು. ಸೆಪ್ಟೆಂಬರ್‌ 2 
ರಂದು ಜನರು ಗುಂಪಾಗಿ ಗಾಂಧೀಜಿ ಅವರ ನಿವಾಸ ಸಕ್ಕೆ 
ಬರತೊಡಗಿದರು. “ಅವರ  ಜೇವವನ್ನುಳಿಸಲು ಆನೇ 
ಬೇಕಾದ್ದನ್ನು ಮಾಡಲು ಸಿದ್ದರಿದ್ದೇವೆಂದು” ಹೇಳುತ್ತಿದ್ದರು. 

“ಉಪವಾಸಗಳು ವಿವೇಕವನ್ನು ಜಾಗೃತಗೊಳಿಸಿ 
ಮನಸ್ಸಿನ ಮಾಲಿನ್ಯವನ್ನು ಅಳಿಸುತ್ತದೆ.” ಇದು ನನ್ನ 
ಜೀವವುಳಿಸುವ ಮಾತಿಗಿಂತಲೂ ಹೃದಯ ಪರಿವರ್ತನೆ 
ಮುಖ್ಯವಾಗಿದೆ' ಎಂದರು. ಪ್ರಮುಖ ಮುಸ್ಲಿಮರು ಕೋಮು 
ಸೌಹಾರ್ದವನ್ನು ೦ಟು ಮಾಡಲು ಪ್ರಯತ್ನಿಸುವುದಾಗಿ 


ತಿಳಿಸಿದರು. ಪಾಕಿಸ್ತಾನೀ ನಾವಿಕರ ಸಂಘದ ಅಧಿಕಾರಿಯೊಬ್ಬರು 
ಸಹ ಅದೇ ಮಾತನ್ನು ಹೇಳಿದರು. 
ಮುಂದುವರಿಯುವುದು... 
ಕಸ್ತೂರಿ - ಅಕ್ಟೋಬರ್‌ 2020ರ 
ತು ಸಂಚಿಕೆಯಿಂದ 
ಸಂಗ್ರಹ : ನಳಿನಾ ಡಿ. - ಪತ್ರಕರ್ತರು, ಕವಿಗಳು 


ಸೌಜನ್ಯ : 


ಸಂಪುಟ: 2 - ಸಂಚಿಕೆ : (7 - ಅಹ್ಟೊಂಬರ್‌ 


ನವ ಭಾನ ನಿರ್ಮಾಪಕರು : ಲೋ ಮಾನ್ಯರು : ಶತದಿನ ರ 


(ಹಿಂದಿನ ಸಂಚಿಕೆಯಿಂದ ಮುಂದುವರಿದಿದೆ) 


- ಇಂದಿರಾ ಕೃಷ್ಣಪ್ಪ 


`ನಮ್ಮ ದೇಶದ ಸ್ವಾತಂತ್ರ್ಯಕ್ಷಾಗಿ ಲಕ್ಷಾಂತರ ಜನರು ಹೋರಾಡಿದ್ದಾರೆ. ತಮ್ಮ ಸ್ವಂತ ಹಿತಾಸಕ್ತಿಗಳನ್ನು. ಬದಿಗಿಟ್ಟು ದೇಶವನ್ನು ವಿದೇಶಿಯಲಿಂದ 
ಮುಕ್ತಗೊಳಸಲು ಬು ಬಸನ ಪಿಟ ಪನ ೪ ಅ೦ತಹ ತ್‌ ಸಿತಾರ ಷಿ ಅನ ಪಲಿಚಂಬುಸಲು ಈ ಅಂಕಣ. 


ತಲಕರ ಪತ್ರಿಕೆಗಳಿಗೆ ಯಾವ ಹೆಸ ರನ್ನ ಡಬೇಕೆಂಬ 
ಚರ್ಚೆಯ ಸಂದರ್ಭದಲ್ಲಿ ಅವರ ಸೆ ಸ್ನೇಹಬಳಗದ, ಹಿರಿಯ ಸ ಸದಸ್ಯ 
ಮತು ಬ ಪತ್ರಿಕೋದ್ಯಮಿ ಚಿಪಳೂಣಕರ ಅವರು ಸೂಚಿಸಿದ "ಮರಾಠಾ 
ಎಂಬ ಹೆಸರನ್ನೂ ಮರಾಠಿ ಪತ್ರಿಕೆಗೂ, ಅವರ ಆಶಯದ *ೇಸರಿ' 
ಎಂಬ ಹೆಸರನ್ನು. ಇನ್ನೊ ದು ಪತ್ರಿಕೆಗೆ ಇಡಲಾಯಿತು. ಕೇಸರಿ 
ಪತಿಕೆಗೆ ಅಗರ್‌ಕರ್‌ ಸಂಪಾದಕರಾದರು. ಮರಾಠಾ ಪತ್ರಿಕೆಗೆ 
ತಿಲಕರು ಸಂಪಾದಕರಾದರು. ಮರಾಠ ದಿ. 02.01. 1881ರಂದು 
ಮತ್ತು ಕೇಸರಿ ದಿ.01.01.1881ರಲ್ಲಿ ಮೊದಲ ಸಂಚಿಕೆಗಳು 
ಪ್ರಕಟವಾದವು. 1882ರ ಮೇಳಿಗೆ. ಕೇಸರಿ, ಸ್ವಾತಂತ್ರ್ಯ ಹೋರಾಟದ 


ಮುಖವಾಣಿಯಂತಾಗಿತ್ತು. ಕೇಸರಿ ರಾಷ್ಟ್ರೀಯತೆ, ರಾಜಕೀಯ . 


ಚಟುವಟಿಕೆ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಪರಿಸ್ಥಿತಿಗಳನ್ನು 
ಜನರಿಗೆ ತಲುಪಿಸುವುದು, ರಾಷ್ಟ್ರಪ್ರೇಮವನ್ನು: ಬೆಸೆಯುವ ಕೆಲಸ 
ಮಾಡುತ್ತಿತ್ತು. ಮಹಾರಾ ವಷ್ಟೇ ಅಲ್ಲದೆ ಭಾರತದಾದ್ಯಂತ ಅವರ 
ಪ್ರಸಾರ” ವ್ಯಾಪ್ತಿ ವಿಸ್ತರಿಸಿತು. ಮರಾಠ ಪತ್ರಿಕೆಯಲ್ಲಿ ಭಾರತದ 
ಸಂಸ್ಥಾನಗಳ ಆಡಳಿತ" ವ್ಯವಸ್ಥೆ, ಅವುಗಳ ವಿರುದ್ಧ ಬ್ರಿಟಿಷರ ಪ್ರಹಾರ, 
ಕ ಮರಾ ಭಾಷೆ ಸಾಹಿತ್ಯ ಕುಶಿತು ಚರ್ಚಿಸುತ್ತಿತ್ತು ಅದರೆ ಇವೆರಡು 
ಪತ್ರಿಕೆಗಳು “ಸರ್ಕಾರದ” ಪರವಾಗಿಲ್ಲ” ಎಂದು "ಬ್ರಿಟಿಷ್‌ ಸರ್ಕಾರದ 
ದಾಖಲೆಗಳಲ್ಲಿ ನಮೂದಿಸ ಸಲ್ಪಟ್ಟಿತ್ತು.' 


ಮರಾಠ ಪತ್ರಿಕೆಗೆ ಆರಂಭದಿಂದ, ಕೊಲ್ಹಾಪುರದ 
ಮೊಕದ್ದಮೆವರೆಗೆ $ಲಕರೇ ಸಂಪಾದಕರಾಗಿದ್ದರು. ಅಗರ್‌ಕರ್‌ 
ಸಂಪಾದಕರಾಗಿದ್ದ ಕೇಸರಿ ಪತ್ರಿಕೆಯನ್ನು 1887ರವರೆಗೆ ನಡೆಸುತ್ತಿದ್ದು, 
ತದನಂತರ ತಿಲಕರಿಗೆ ಅದರ. ಸಂಪಾದಕತ್ವ ವಹಸಿಕೊಟ್ಟರು. ಹೀಗೆ 
ತಿಲಕರು, ಸ್ಪತಂತ್ರ ಪ ಪತ್ರಿಕೋದ್ಯಮಿಯಾಗಿ, ಸೃಜನಶೀಲ ಲೇಖಕರಾಗಿ 
ಹೊರಹೊಮ್ಮಿ ದರು. ಆ ದಿನಗಳಲ್ಲಿ, ಕೊಲ್ಹಾಪುರದ ಮಹಾರಾಜನ 
ಆಸ್ಥಾನದಲ್ಲಿ ಪ್ರಮುಖ ಸಚಿವನಾಗಿದ್ದ ಮಾಧವರಾವ್‌ ಬರ್ವೆಯ 
ದುರಾಡಳಿತ, `ಅನೀತಿಗಳ ಕುರಿತು” ತಿಲಕರು ಅವರ ಎರಡೂ 
ಪತ್ರಿಕೆಗಳಲ್ಲಿ ಟೀಕಿಸಿ ಬರೆಯುತ್ತಾ, ರಾಜಕುಮಾರನ ಪ್ರಾಣಕ್ಕೆ ಅಪಾಯ 
ಸಂಭವಿಸಿದರೆ, ಬ್ರಿಟಿಷ್‌ ಸಕಾನರವೇ ಹೊಣೆಯೆಂದು ಎಚ್ಚರಿಕೆಯ 
ಸಂದೇಶವನ್ನೇ ದಾಖಲಿಸಿದರು. ಆ ಲೇಖನದಲ್ಲಿ, ಮಾಧವರಾವ್‌ 


ಬರ್ವೆ ಅವ ಬ್ರಿಟಿಷರಿಗೆ ಬರೆದ ಗೌಪ್ಯ ಪ ಪತ್ರವನ್ನು ಉಲ್ಲೇಖಿಸಿ ಟೀಕೆ 


ಟಿಪ್ಪಣಿಗಳನ್ನು ಬರೆದರೂ, ಪತ್ರಿಕೆಗಳ ಮೇಲೆ ಮೊಕದ್ದಮೆಯನ್ನೂ 
ಹೂಡಬಹುದೆಂಬ ಸ ಸವಾಲೊಡ್ಡಲಾಗಿತ್ತು. ಶಿವಾಜಿ ವಂಶಸ ರಾದ 
ಮಹಾರಾಜನ ಮೇಲೆ, ಜನರಿಗೆ ಅತೀವ ಪ್ರೀತಿ ವಿಶ್ವಾಸವಿದ್ದಿತ್ತು. 
ಆದರೆ ಬರ್ವೆಯ ನಡವಳಿಕೆಗಳಿಂದ ಜನರು ಆಡಳಿತದಲ್ಲಿ 


ವಿಶ್ವಾಸ ಕಳೆದುಕೊಳ್ಳುತ್ತಿದ್ದರು. ತೀವ್ರತರ ಟೀಕೆ ಟಿಪ್ಪಣಿಗಳಿಂದ' 


ವ್ಯಗ್ರನಾದ ಬರ್ವೆ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದನು. 
ಈತನ ಪರವಾಗಿ ಕ್ರಿವರ್‌ಲೆಂಡ್‌ ಲಿಟ್ಸ್‌, ಸಾಲಿಸಿಟರ್‌ ಜನರಲ್‌ 
ಅವರೇ ವಾದಿಸಿದ್ದರು. ಮರಾಠ ಪತ್ರಿಕೆಯ ಮೂರು ಲೇಖನ 
ಅಪ್ಪೆ ಬರೆದಿದ್ದರಾದರೂ ಸಂಪಾದಕರಾಗಿದ್ದ, ಬಾಲಗಂಗಾದರರೇ 


ಹೊಣೆಗಾರರಾಗಿದ್ದರು. ಹಾಗೂ ಕೇಸರಿ ಪತ್ರಿಕೆಯ ಸಂಪಾದಕರಾಗಿದ್ದ | 


ಅಗರ್‌'ಕರ್‌ ಅವರನು ಸ ಅಪಾದಿತರನ್ನಾಗಿಸ ಸಲಾಗಿತ್ತು. ಪಿರೋಜ್‌ 
ಮೆಹ್ತಾ ಮತ್ತು ತೇಲರಿಗ್‌ ಅವರು, ತಿಲಕ ಮತ್ತು. ಅಗರ್‌ಕರ್‌ ಪರ 
ವಕಾಲತ್ತು ವಹಿಸಿದ್ದರು. ಮುಂಬೈನ ಪ್ರಧಾನ ರೆಸಡೆನಿ ಿ ಮ್ಯಾಜಿಸ್ಟೇಟ್‌ 
ಮಿಸ ರ್‌ ವೆಬ್ಸ್‌ "ಅವರ ನ್ಯಾಯಾಲಯದಲ್ಲಿ ಈ ಪ್ರಕರಣ 
ವಿಚಾರಣೆಗೆ ಒಳೆಪಟ್ಟಿತ್ತು. ಬರೆ ಅವರನ್ನು ಅಪ ಸಮಾ ಮಾಡುವ 


ಸಂಪುಟ : 2 - ಪಂಜಿಪೆ: 7 - 


ಅಕ್ಟೊಬರ್‌ 


`` ದೇಶಾಭಿಮಾನದ ಬಗ್ಗೆ "ಅಪಾರ ಗೌರ 


ಉದ್ದೇಶದಿಂದ ಪತ್ರಿಕೆಗಳಲ್ಲಿ ಬರೆಯಲಾಗಿತ್ತು 
ಎಂದುದು ಪ್ರಮುಖ ಆರೋಪವಾಗಿತ್ತು' 
ಬರ್ವೆ ಅವರನ್ನು ಅವಮಾನಿಸುವ 
ಉದ್ದೇಶ ತಮಗಿರಲಿಲ್ಲವೆಂದೂ ಆಡಳಿತದ 
ಏರುಪೇರುಗಳಿಗಾಗಿ ಮಾತ್ರ ಪತ್ರಿಕೆಯಲ್ಲಿ 
ಲೇಖನ ಪ್ರಕಟಿಸಿದ್ದಾಗಿಯೂ, ಅದಕ್ಕಾಗಿ 
ಕ್ಷಮೆ ಯಾಚಿಸುವ "ಪತ್ರವನ್ನು ಇಬ್ಬರೂ 
ಸಂಪಾದಕರು ಬರೆದು. ಕೊಟ್ಟಿದ್ದರೆರಿದು 


, ವರದಿಗಳು ತಿಳಿಸುತ್ತವೆ. ನಂಬಲಾನರ್ಹವಾದ 


ವಿಚಾರವಾದರೂ. ಗ 26ರ ತರುಣ ತಿಲಕ್‌, ಪತ್ರಿಕೆ 
ಆರಂಭಿಕೆಯ ಉತ್ಪಾಹದಲ್ಲಿದ್ದವರು. ಪತ್ರಿಕೆಯ ನಿರಂತರ ಪ್ರಕಟಣೆಯ 
ಮಹದುದ್ದೇತದಿಂದ ಕ್ಹಮಾಪತ್ರ ಬರೆದುಕೊಟ್ಟಾರೇನೋ ಎಂಬ 
ಅಭಿಪ್ರಾಯವೂ ಇದೆ. ಪ್ರಕರಣವನ್ನೆ: (ನಾದರೂ ಕ್ಷಮಾದಾನ ನೀಡಿ, 
ಮುಕ್ತಾಯಗೊಳಿಸಬಹುದೆಂಬ ಶಂತೆಯಿಂದ ಬರ್ವೆಯ ಪರ ವಕೀಲ 
“ಬರ್ವೆ ಅವರಿಗೆ ಸಾಕಷ್ಟು ಅವಮಾನಗಳಾಗಿವೆ. ಕ್ಷಮೆ ಪತ್ರ ಈಗ 
ಕೊಟ್ಟಲ್ಲಿ, ಅವಮಾನ ಸರಿಪಡಿಸ ಲಾಗದು, ಆದ್ದರಿಂದ ತಿಲಕ್‌ 
ಮತ್ತು ಅಗರ್‌ಕರ್‌ ಅವರಿಗೆ ಶಿಕ್ಷೆ ಆಗಲೇಬೇಕು” ನಿಂದು ವಿಚಾರ 
ಮಂಡಿಸಿದ್ದ ತಿಲಕ್‌ ಮತ್ತು ಅಗರ್‌ಕರ್‌ ಅವರಿಗೆ. 4 ತಿಂಗಳ ಜೈಲು 
ಶಿಕ್ಷೆ ವಿದಿಸಲಾಯಿತು. ಆವರನ್ನು ಮುಂಬೈನ ಡೋಂಗರಿ ಜೈಲಿನ 
‘13x12’ ಅಳತೆಯ ಕೊಠಡಿಗೆ ಸ ಜಾತು ಈ ಕೊಠಡಿ, 
ತಿಗಣೆ, ಜಿರಳೆ, ಜೇಡಗಳ ಆವಾಸಸ್ಥಾನವಾಗಿತ್ತು. ಜೈಲಿನ ಆಹಾರ 
ತೀರಾ ಕಳಪೆಯಾಗಿತ್ತು. ಕಳಪೆ ಊಟಿ, ನಿದ್ರೆಗಳಿಲ್ಲದೆ ದಿನಗಳನ್ನೂ 
ಅವರಿಬ್ಬರೂ ಜೈಲಿನಲ್ಲಿ ಕಳೆದಿದ್ದರು. ಅಗರ್‌ಕರ್‌ ಆಸ್ತ ಸಮದಿಂದ 
ಬಳಲುತ್ತಿದ್ದರೆ, ಕು ತೀವ್ರ ನಿಶ್ಯಕ್ಷರಾದರು. ಆದಾಗ್ಯೂ 
ದೇಶದ” ಭವಿಷ್ಯದ ಬಗ್ಗೆ ಸಾಮಾಜಿಕ: ಆರ್ಥಿಕ ಸ್ಥಿತಿಗತಿಗಳು, 
ಪತ್ರಿಕೆಯ ಮುನ್ನಡೆ ಬಿಗೆ ಚರ್ಚಿಸುತ್ತಾ, ದಿನದೂಡುತ್ತಿದ್ದರು. 
ಅವರ ಕೋರಿಕೆ ಮೇರೆಗೆ ಒಂದು ತಿ6ಗಳ ನಂತರ, 'ಅವೆರಗೆ 
ಲೇಖನಿ- ಸಾಗರವನ್ನು ಕೊಡಲಾಯಿತು. ಅಗರ್‌ಕರ್‌ ಅವರು 
“ಡೊಂಗರಿ ಜೈಲಿನಲ್ಲಿ 101 ದಿನಗಳು” ಎಂಬ ಕೃತಿ ರಚಿಸಿದರು. 

ಎಲಿಫನ್‌ಸ್ಟ್‌ ಸ್ಟ್‌ನ್‌' ಕಾಲೇಜಿನ ಪ್ರಿನಿಪಾಲರಾಗಿದ್ದ ವಿಲಿಯಂ 
ವರ್ಡ್ಸ್‌ವರ್ತ "ಅವರು, ಮುಂಬೈನ ಗೌರ್ನರ್‌ ಅವರಿಗೆ 


ಮನೆವಿ ಪತ್ರ ಬರೆದು, ಯುವ ಪತ್ರಿಕೋದ್ಯಮಿಗಳನ್ನು 


ಬಿಡುಗಡೆಮಾಡಲು ಕೋರಿಕೊಂಡರು. ಅದರೆ ಲೆಡಳಿತಶಾಟೆ 
ಮೌನವಹಿಸಿತು. ಜನರಲ್ಲಿ ಇವರಿಬ್ಬರ ಸರ್ತ್‌ pee 
ಸ ಬೆಳೆಯಿತು. 
ಸಾರ್ವಜನಿಕ ನಿಧಿ ಸಂಗ್ರಹಿಸ Me ಲಾಪುರದ 
ರಾಜಾರಾಮ್‌ ಕಾಲೇಜಿನ 2 ವಿದ್ಯಾರ್ಥಿಗಳು ನಾಟಕ ಪ್ರದರ್ಶನ 
ಮಾಡಿ ತಿಲಕ್‌ ಮತ್ತು ಅಗರ್‌ಕರ್‌ ನಿಧಿಗೆ ಹಣ ಕೂಡಿಸಿದರು. 
ಈ ನಾಟಕದಲ್ಲಿ ಗೋಪಾಲ ಕೃ ಗೋಖಲೆ ಅವರು ಸೀ 
ಪಾತ್ರ ವಹಿಸಿದ್ದರು. ಸಾರ್ವಜನೆಕೆ'ಅಭಿಪ್ರಾಯ ಈ ಇಬ್ಬರೆ 
ಪತ್ರಿಕೋದ್ಯಮಿಗಳ ಮೇಲೆ ಇದ್ದುದರಿಂದ ಮತ್ತು ಆವರ 
ಸನ್ನ ಡತೆಯ ಕಾರಣದಿಂದ ಒಟ್ಟು ಶಿಕ್ಷೆಯು 120 ದಿನಗಳಲ್ಲಿ 
19" ದಿನಗಳನು ಕಡಿತಮಾದೆ, 1882ರ ಅಕೋಬರ್‌ 
22ರಂದು ಇಬ್ಬರನ್ನೂ ಜೈಲಿನಿಂದ ವಿಮುಕ್ತಿಗೊಳಿಸಲಾಯಿತು. 


ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ 


ವಿನೋಬಾ ಭಾವೆಯವರ ವ್ಯಕ್ತಿಢ ಹಾಗೂ ಚಿಂತನೆ (41.09.1895 15.11.1982) 


-ಡಾ. ಶಿವಾನಂದ ಶೆಟ್ಟರ 
(ಹಿ೦ದಿನ ಸಂಚಿಕೆಯಿಂದ ಮುಂದುವರಿದಿದೆ) 


ಕೂಡಲೇ ಬಡವರಿಗೆ ಹಂಚಿದರು. 


| ಭೂಮಿಯನ್ನು ದಾನವಾಗಿ 
ಕೇಳಿದೊಡನೆ ಜನ ಕೊಡುವರೆಂಬ 
ಕಲ್ಪನೆಯೂ ಅವರಿಗಿರಲಿಲ್ಲ. 


ಹೀಗೆ ಪ್ರಾರಂಭವಾದ ಭೂದಾನ 
"ಚಳುವಳಿಯ ಕಾಲಕ್ಕೆ ಅವರು 
ಸತತ ಹದಿನಾಲ್ಕು ವರ್ಷಗಳ ಕಾಲ 
ಸುಮಾರು: ಅರವತ್ತು ಸಾವಿರ ಮೈಲಿಗಳಷ್ಟು ಪಾದಯಾತ್ರೆ 
ಕೈಗೊಂಡರು. ಸುಮಾರು ನ ಲಕ್ಷ ಎಕರೆ ಭೂಮಿ 
ವಾಗಿ ಬಂದಿತೆಂಬುದು ಸ ವಿಷಯವೇನಲ್ಲ. ತಮ್ಮ 
ರಾಜಕೀಯ ಜೀವನದ ಒಂದು ಸಂ ಸಮಾಜವಾದಿ 
ನಾಯಕರಾಗಿದ್ದ ಜಯಪ್ರಕಾಶ ನಾರಾಯಣರು ಪಕ್ಷ 
ರಾಜಕೀಯ ತೊರೆದು ವಿನೋಬಾರ ಭೂದಾನ ಚಳುವಳಿಯಲ್ಲಿ 
ಭಾಗವಹಿಸುವ ನಿರ್ಧಾರ ಕೈಕೊಂಡರು. ಒಟ್ಟಾರೆ ಭೂದಾನ 
ಚಳುವಳಿ ನಮ್ಮ ಭೂ ಸಮಸ್ಯೆಯನ್ನು ಪರಿಹರಿಸುವಲ್ಲಿ 
ಫಲಪ್ರದವಾಗಲಿಲ್ಲವಾದರೂ "ಅದರ" ಮಹತ್ವವನ್ನು 
ಕಡೆಗಣಿಸಲಾಗುವುದಿಲ್ಲ. ಹೃದಯ ಪರಿವರ್ತನೆಯ” ಹಥ 


ಕೆಲಮಟ್ಟಿಗೆ ಯಶಸ್ವಿಯಾಯಿತಾದರೂ ಅದು ದೇಶದ ಇಡೀ . 


ಬಂಡವಾಳಶಾಹಿ, ಜಮೀನ್ದಾರಿ ವರ್ಗದ ಗುಣ ಲಕ್ಷ ಣಗಳನ್ನು 
ಬದಲಿಸುವಲ್ಲಿ ಸಫಲವಾಗಲಿಲ್ಲವೆನ್ನಬಹುದು. “ಡೇ 
ಇದ್ದರೂ ಚಾ ಈ ದೇಶಕ್ಕೆ ಕೊಟ್ಟ ದಾನದ ಕಲ್ಪನೆ 
ಅನ್ನೂ ಒಂದಿಲ್ಲೊಂದು ರೀತಿಯಲ್ಲಿ ಕೆಲಸ ಮಾಡುತ್ತಲೇ 
ಇದೆ. "ಭೂದಾನ, "ಗ್ರಾಮದಾನ ಕಲ್ಪನೆಯ ಜೊತೆಗೆ ಸಂಪತ್ತಿ 


ದಾನ, ಬುದ್ಧಿದಾನ, ಶ್ರಮದಾನ, ಜೀವನದಾನ, ಸಾಧನದಾನ. ಡೆ 


ಪ್ರೇಮದಾನ' ಮುಂತಾದವು ಒಂದಿಲ್ಲೊಂದು 
| ತಮ್ಮ ಸ್ವರೂಪವನ್ನು ಇಂದಿಗೂ ಉಳಿಸಿಕೊಂಡಿವೆ. : 


ರೀತಿಯಲ್ಲಿ 


ಓನೋಬಾ ಆವರು ತಮ್ಮ ಭೂದಾನ ಪಾದಯಾತ್ರೆಯ 


ಕಾಲಕ್ಕೆ ಮಧ್ಯಪ್ರ ಪ್ರವೇಶದಲ್ಲಿದ್ದಾಗ" ಚಂಬಲ್‌ ಕಣಿವೆ ಡಕಾಯಿತರ 
ಹಾವಳಿ ಅಚ ಗಮನಕ್ಕೆ “ಎಂತು. ಡಕಾಯತನೊಬ್ಬನನ್ನು 
ಹಿಡಿದು ಕೊಟ್ಟವರಿಗೆ "ಹತ್ತು ಸಾವಿರ ರೂಪಾಯಿಗಳ 
ಬಹುಮಾನವನ್ನು ಸರ್ಕಾರ ಘೋಷಿಸಿತು. ಇಂಥ ಸ್ಥಿತಿಯಲ್ಲಿ 


ಗುಟ್ಟಾಗಿ ಡಕಾಯಿತರನ್ನು ಭೇಟಿ ಮಾಡಿದ ವಿನೋಬಾ ' 


ಅಲ್ಲಿ ಅವರ ಜೀವನ “ಶೈಲಿ ನೋಡಿ ಕನಿಕರಪಟ್ಟರು. 


"ಧೀರರಾದವರು ಒಮ್ಮೆ ಮಾತ್ರ ಸಾಯುತ್ತಾರೆ. ನೀವಾದರೂ . 


ಕ್ಷಣಕ್ಷಣಕ್ಕೂ ಸಾವನ್ನು ಎದುರು ನೋಡುತ್ತೀರಿ. ಅದರಿಂದ 
ಫಾ "ಮತ್ತೆ ಹಿಂಜಿ ಮಾಡುತ್ತೀರಿ. ನೀಷೆಂಥ ಧೀರರು?” 
ಎಂದು ಪ್ರಶ್ನಿಸಿ, “ಅವರಿಗೆ ತಮ "ತಪ್ಪೊಪ್ಪಿಕೊಂಡು ಹೊಸ 
ಜೀವನ ಪ್ರಾರಂಭಿಸಲು ನವಿ 'ಮಾಡಿಕೊಂಡರು. 
ಅವರ: ಈ ಮಾತು ಡಕಾಯಿತರ ಅಂತಃ ಸಾಕ್ಷಿಯನ್ನು 
ಕಲಕಿ ಅವರಲ್ಲಿ ಅನೇಕರು ಶರಣಾಗತರಾದರು.” ಇದು. 
ಎಂಥ ಕ್ರೂರಿಯನ್ನಾದರೂ ಹೃದಯ ಪರಿವರ್ತನೆಯ 
ಮೂಲಕ ಸನ್ಮಾರ್ಗಕ್ಕೆ ತರಬಹುದೆಂಬುದಕ್ಕೆ 


ಸ ೨. ಬ ಇ. 


ಆ ನೂರು ಎಕರೆ ಜಮೀನನ್ನು | ಒಳ್ಳೆಯ ಉದಾಹರಣೆ. ಜಯಪ್ರಕಾಶರು ಈ 'ದೇಶದ 


ಒಂದು. 


ಪ್ರಾಧ್ಯಾಪ ಪಕರು ಹಾಗೂ ಅಧ್ಯಕ್ಷ ಕರು, ಗಾಂಧೀ ಅಧ್ಯಯನ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾ ಲಯ 


ರಾಜಕೀಯ ಭ್ರಷ್ಟಾಚಾರದ ವಿರುದ್ಧ ವಿದ್ಯಾರ್ಥಿ ಯುವ 
ಜನರು ಕೈಗೊಂಡ ಹೋರಾಟದ ನೇತೃತ್ತ' ವಹಿಸಿದರು. 


| ಚನೆ 1, ನ ತಮ್ಮ ಅಧಿಕಾರಕ್ಕೆ ಧ್ಯ ಬಂದೀತೆಂಬ 


ಭಯದಿಂದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು 
1975ರಲ್ಲಿ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದರು. 
ಆಗ. ಜೆ ಪಿ. ಯವರನ್ನೊ ಳಗೊಂಡಂತೆ ಸಾವಿರಾರು ಜನ ' 
ನಾಯಕರನ್ನು ದೇಶದಾದ್ಯಂತ ಬಂಧಿಸಲಾಯಿತು. ಈ 
ಹಂತದಲ್ಲಿ ವಿನೋಬಾ ಮೌನ ವಹಿಸಿದರು. ಈ ಮೌನ 
ಜೆ.ಪಿ. ಹಾಗೂ 'ವಿನೋಬಾರ ನಡುವೆ ಮತಭೇದ ಉಂಟಾಗಲು 
ಕಾರಣವಾಯಿತು. ವಿನೋಜಾರ ನಿಷ್ಕಿಯೆಯನ್ನು ಹಲವರು 
ಹಲವು ರೀತಿಯಲ್ಲಿ ಅರ್ಥೈಸುತ್ತಾರಾದರೂ ಪ್ರಜಾಪ್ರಭುತ್ವದ 


' ಕಗ್ಗೊಲೆಯಾದಾಗ ' ಮೌನವಹಿಸಿದ ವಿನೋಬಾರ ನಿಲುವು 


ಗಾಂದೀ ಮಾರ್ಗದಿಂದ ಪಲ್ಲಟವಾಯಿತೆಂದು ಹೇಳದೇ 


ವಿಧಿಯಿಲ್ಲ. 


ಇಷ್ಟೆಲ್ಲ ಹೇಳಿದ ಮೇಲೂ ಚಡ ವಿಷಯ ಸ ಸ್ಪಷ್ಟವಿದೆ. 
ಸ್ವಾತಂತ್ರ್ಯ ಬಂದ ದಶಕದಲ್ಲಿಯೇ ನಮ್ಮ ನಾಯಕತ್ವ 
ಗಾಂಧೀ ಮಾರ್ಗದಿಂದ ಬಹುದೂರ ಸರಿದು ಬಿಟ್ಟಿತು. 
ನಮ್ಮನ್ನು ಕೆಲಮಟ್ಟಿಗಾದರೂ ಆ ಮಾರ್ಗಕ್ಕೆ ಕರೆದುಕೊಂಡು 
ಹೊಚ್‌ ಗಾಂಧೀಯುಗದ ಮಹಾನ್‌ ವ್ಯಕ್ತಿ ವಿನೋಬಾಜಿ 
ಅವರೇ. ಇಂದಿನ ಜಾಗತೀಕರಣ, ಉದಾರೀಕರಣ, : 
ಖಾಸಗೀಕರಣಗಳ ಪರಿಣಾಮವಾಗಿ ನಮ್ಮ ಗ್ರಾಮಜೀವನ 

ಅಸಹನೀಯವಾಗುತ್ತಿದೆ, , ಕೃಷಿ ಅನಾಕರ್ಷಕ ಹಾಗೂ 
WAN ಗುಡಿಕೈಗಾರಿಕೆಗಳು ವಿನಾಶದ 
ಅಂಚಿನಲ್ಲಿವೆ. ಇ೦ದು ಇಡೀ ಒಂದು ಜನವರ್ಗವೇ ಬಡತನದಲ್ಲಿ 
ಪರಿತಪಿಸುತ್ತಿರುವುದನ್ನು ಅರ್ಥಮಾಡಿಕೊಂಡಾಗ ಮಾತ್ರ 
ನಮಗೆ ವಿನೋಬಾಭಾವೆ ಅವರ ಚಿಂತನೆ, ಕಾರ್ಯಚರಣೆಗಳ 
ಪ್ರಸ್ತುತತೆ ಅರ್ಥವಾಗುತ್ತದೆ. 


& RN ೫೬8೩3೬೪೩೫೪ 


a Dp | 


ರಾಶಿಪ್ರರಂ ಪೃಷ್ಣಸ್ವಾಮಿ ನಾರಾಯಣ್‌ 10.10.1906 | 
13.05.2001 ಭಾರತದ ಪ್ರಸಿದ್ಧ ಕಾದಂಬಲಿಕಾರದಲ್ಲ ಒಬ್ಬರು. 
ನಾರಾಯಣ್‌ ಅವರ ಈಾದಂಬಲಿಗಟು ಅಂಗ್ಲ ಭಾಷೆಯಲ್ಲದ್ದು, 
ಪಾತ್ರಗಳ ನೈಜಡೆ, ಸರಚಡೆ ಮತ್ತು ಮೃದು ಹಾಸ್ಯಕ್ನೆ ಹೆಸರಾಗಿವೆ. 
ಅವರ ಬಹುಪಾಲು ಕಥೆಗಳು “ಮಾಲ್ಗುಡಿ” ಎಂಬ ಈಾಲ್ಲನಿಕ 
ದಕ್ಷಿಣ ಭಾರಡದ ಸ್ಥಆದಲ್ಲ ನಡೆಯುತ್ತವೆ. 


10 | ಪಂಪುಟ: ೭2 -ಪಂಜಿಹೆ: 7 - ಅಷ್ಟೋಬರ್‌ 


ಸರ್ವಧರ್ಮ ಸಮನ್ವಯತೆ 


ಸ ಅದು ನಮ್ಮ ಜೀವನದಲ್ಲಿ, ನಡತೆಯಲ್ಲಿ, 
೦ದು "ಅವರು ಸಾರಿ ಅದರು. ವಿವಿಧ ಮತಗಳ : 
ಯಸುವ ಧರ್ಮ, ಧರ್ಮವೇ ಅಲ್ಲ. ಸಹನಶೀಲತೆ, | 
ವಾಗಬೇಕು ಧರ್ಮ. ಸ್ವಾತಂತ್ರ್ಯ ಪ್ರಾಪ್ತವಾದ ಕೆಲ | 
ಕಾರ ESS ಹಂತಾ ಬರಲು | 


4 ಪನ ಟರ ನಾರಿ ಬಾನೆ ಪರಸಿ ಪಾತಿಗಳ: ೦ 2೦.೦೦.೨೦೧೦ರಂದು ಅವರ 138ನೇ ಜನ್ಮದಿನ. ತುಮಹೂರು 
ಬಜಯ ಖಿಚ್ಚಾವೆಯಲ್ಲ ಜನಿಸಿದ ಶಾಸ್ತ್ರಿ ಅವಲಿದೆ ಎಚವೆಯಲ್ಲೇ ನಾಟಕದ ಲೀಜು. ಮುಂದೆ ಶಿಷ್ಠ್ಷಕರಾದಾದ ಸಾಟಹ ರಜಿಸುವ, 
ಅಭನಯ ಮಾಡುವ ಜೊತೆಗೆ ೧೭ತ ರಹನಹಾರರಾಗಿಯೂ ಗುರುತಿಸಿಕೊಂಡರು. ಪಿಜೀಲು ನುಡಿಸುವ ಹವ್ಯಾಸವೂ ಇತ್ತು. ಆ ಹೊತ್ತಿದೆ 
ಗುಜ್ಜ ಕ೦ಪನಿಯಲ್ಲ ನಾಟಕಗಜಣಿ ಕೊರಡೆ ಇತ್ತು. ಶಾಸ್ತಿಗತು ಅತ್ಯುತ್ತಮ ನಾಟಕ ರಜಿಸಿ ರಂಗಫೂಮಿಯ ಎಲ್ಲೆ ವಿಸ್ತಲಿಸಿದರು. 
ಸೇರಿಸಿ ರಂಗು ಹೆಚ್ಚಿಸಿದರು. 'ಅರ೦ರ ಸುಮಾರಿಗೆ ಮೈಸೂಲಿನ ನಾಲ್ವಡಿ ಪೃಷ್ಣರಾಜ ಒಡೆಯರ್‌ ಅವರು ಶಾಸ್ತ್ರಿ ಅವರ 'ರಾಜಥ್ರಿ 
ತಾವ್ಯಂ' ತಾವ್ಯವನ್ನು ಮೆಜ್ಜಿ ಆಸ್ಥಾನ ವಿದ್ದಾನ್‌ ಜರುದು ನೀಡಿ ಗೌರವಿಸಿದರು. ಮುಂದೆ ಇವರ ಪ್ರತಿಫೆ ಜಿತ್ರರಂಗಷ್ಠೂ ವಿಸ್ತರಿಸಿತು. 
ಮೂದಲ ಕನ್ನಡ ಚತ "ಸೂ ಸುಲೋಂಸನನ್ನ ಾಸಿತ್ಯ ಹಥೆ, ೧ೀತೆಗಚನ್ನು ಖರೆಯುವ ಮೂಲಕ ಈನ್ನಡದ ಮೊದಲ ಜಿತ್ರ ಸಾಹಿತಿಯಾಧ ಹೆದ್ದಆಕೆ ಇವರದು. : 


ಹಣ: ' ಕನ್ನಡಪ್ರಭ - 20.09.202೦ - ಸ್‌ ಸೊಗ: RS ETE (ಬ) 


WELLS SRLS LSS OES SM 


ಅಂತರಾಷ್ಟೀಯ ಅಹಿಂಸಾ ದಿನ 

ಅಕ್ಟೋಬರ್‌ ಮಹಾತ್ಮ ಗಾಂಧಿ ಅವರ ಜನ್ಮದಿನವನ್ನು ವಿಶ್ವ ಅಹಿಂಸಾ ದಿನ ಎಂದು ಪರಿಗಣಿಸಲಾಗಿದೆ. 
2004ರ ಜನವರಿಯಲ್ಲಿ ಆರಾನಿಯನ್‌ ನೊಬೆಲ್‌ ಪ್ರಶಸ್ತಿ ವಿಜ "ತೆ ಶಿರಿನ್‌ ಎಬಾಡಿ ಪ್ಯಾರಿಸ್‌ನ ಅಂತರಾಷ್ಟ್ರೀಯ 
ಅಹಿಂಸಾ ದಿನದ ಪ್ರಸ್ತಾಪವನ್ನು ಕೈಗೆತ್ತಿಕೊಂಡರು. ಮುಂಬೈಯ ವರ್ಲ್ಡ್‌ ಸೋಶಿಯಲ್‌ ಘೋರಂನ ಶಿಂದಿ 
ಶಿಕ್ಷಕರಿಂದ ಅಂತರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಪ್ಯಾರೀಸ್‌ ಸ ಪಾಠ "ಮಾಡುತ್ತಿದ್ದಾಗ ಈ ಕಲ್ಪನೆ ಬಂದಿತ್ತು. 
ಈ ಯೋಚನೆ ಕ್ರಮೇಣ ಭಾರತದ ಕಾಂಗೆಸ್‌ ಪಕ್ಷದ ನಾಯಕರ ಗಮನಕೂ, ಬಂದಿತು. ಜನವರಿ 2007ರಲ್ಲಿ 
ನವದೆಹಲಿಯಲ್ಲಿ ನಡೆಸಿದ ಸತ್ಯಾಗ್ರಹ ಸಮಾವೇಶದಲ್ಲಿ ಕಾಂಗ್ರೆಸ್‌ ಅಧ್ಯಕ್ಷೆ ಸೆ ಸೋನಿಯಾ ಗಾಂಧಿ ಮತ್ತು 
ಆರ್ಚ್‌ ಬಿಷಪ್‌ ಡೆಸ್‌೦ಡ್‌ ಟುಟು ಈ ಕಲ್ಪನೆಯನ್ನು ಅಳವಡಿಸಿ ಳ್ಳಲು ಯುನೈ ಟೆಡ್‌. ನೇಷನ್ಸ್‌ಗೆ ಕರೆ ನೀಡಿದರು. 2007ರ ಜೂನ್‌ 13 
`ರಂದು ONE ನೇಷ ಷನ್ಸ್‌ನ ಜನರಲ್‌ ಅಸೆಂಬ್ಲಿ, ಅಕ್ಟೋಬರ್‌ 2ನು. ಅಂತರಾಷ್ಟ್ರೀಯ ಅಹಿಂಸಾ ದಿನವಾಗಿ ಆಚರಿಸಲು ತೀರ್ಮಾನಿಸಿತು. 
ಜನರಲ್‌ ಅಸೆಂಬ್ಲಿಯ ನಿಣಣಯದಂತೆ ಯುನೈ ಟೆಡ್‌ ನೇಷನ್ಸ್‌ ಸದಸ್ಯ. ರಾಷ್ಟ್ರಗಳಿಗೆ ಅಕ್ಟೋಬರ್‌ 2 “ಶಿಕ್ಷಣ ಮತ್ತು ಸಾರ್ವಜನಿಕ ಜಾಗೃತಿ 
ಸೇರಿದಂತೆ: ಅಹಿಂಸೆಯ ಸಂದೇಶವನ್ನು ಸೂಕ್ತ ರೀತಿಯಲ್ಲಿ ಗಾನ ಮಾಡಬೇಕು” ಎಂದು ಮನವಿ ಮಾಡಿಕೊಂಡಿತು. ಯುನೈಟೆಡ್‌ 
ನೇಷನ್ಸ್‌ನೊಂದಿಗೆ ಭಾರತದ ಖಾಯಂ. ಕಾರ್ಯಾಚರಣೆಯ ನಿಟ್ಟಿನಲ್ಲಿ, ಭಾರತದ ರಾಯಭಾರಿಯ ಕೋರಿಕೆಯ ಮೇರೆಗೆ, ನ್ಯೂಯಾರ್ಕ್‌ 
| ನಗರದ ಯುನೈ ಟೆಡ್‌ ನೇಷನ್ಸ್‌ನ ಪೋಸ್ಟಲ್‌ ಅಡಿ ನಿಸ್ಲೇಷನ್‌ ವಿಶೇಷ ಸ್ಥಾಂಪ್‌ ಒಂದನ್ನು ತಯಾರಿಸಿತು. ಅಕ್ಟೋಬರ್‌ 2 ರಿಂದ 3 ರವರೆಗೆ 
ಯು.ಎನ್‌.ಪಿ. 5 ಎಂದ ಹೊರಜೋಗಿನ ಎಲ್ಲಾ ಮೈಲ್‌ ಗಳೂ ಕೂಡ, ಈ ಛಾಪು ಹೊಂದಿರಲೇಬೇಕೆಂದು ಯು.ಎನ್‌.ಪಿ.ಎ. ಸೂಚಿಸಿತ್ತು. 
ಅಂತರಾಷ್ಟ್ರೀಯ ಅಹಿಂಸಾ ದಿನದ ದ್ಯೋತಕವಾಗಿ ಕಾರ್ಲ್‌ ಫ್ರೆಡ್ರಿಕ್‌ ರಾಯಿಟರ್‌ ಸ್ಟಾರ್ಡ್‌ ಅಹಿಂಸಾ ಶಿಲ್ಪವೊಂದನ್ನು ಚಿತ್ರದಲ್ಲಿರುವಂತೆ 
ನಿರ್ಮಾಣ ಮಾಡಿದರು. ಇದು ಈಗ ಸ್ವೀಡನ್‌ನ ಮಾಲೊ ನಲ್ಲಿದೆ. 


ಸಂಗ್ರಹ : ಮಹಾಂತೇಶ್‌ ಉಜ್ಜಿನಿಕೊಪ್ಪ 


ಸಂಪುಟ : 2 - ಹ೦ಜಿಕೆ : (7 - ಅಷ್ಟೋಬರ್‌ 11 | 


ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ 


ವರ್ತಮಾನದ pe Beis kh 


EE 


NNR 


SS 


ಮತ್ತೆ ore ಜನ್ಮದಿನ ಬಂದಿದೆ. ಕಳೆದ 2018ರ . 


ಅಕ್ಟೋಬರ್‌ ನಿಂದ ವರ್ಷವಿಡಿ ಅವರ ಮತ್ತು ಕಸ್ತೂರ 
ಬಾ "ಜನ್ನವರ್ಷಾಚರಣೆಯನ್ನು ಬಾ-ಪಾಪು-150 ಎಂಬ 
ಶೀರ್ಷಿಕೆಯಡಿಯಲ್ಲಿ ಕಾರ್ಯಕ್ರಮಗಳನ್ನು ಜಗತ್ತಿನಾದ್ಯಂತ 
ಆಚರಿಸಲಾಗಿದೆ. ಅವರ ನೆನಪಿನಲ್ಲಿ ಅವರ ಜೀವನ, ಸಾಧನೆ 
ಮತ್ತು ಅವರು ಪ್ರತಿಪಾದಿಸಿದ ತತ್ವಗಳನ್ನು ಸ್ಮರಿಸಲಾಗಿದೆ. 
ಅವುಗಳನ್ನು ಮಕ್ಕಳು, ಯುವಜನರು ಮತ್ತು ಬಾಪುವಿನ 
ಬಗ್ಗೆ ಸಧ್ಯ ಧನಾತ್ಮಕ ಧೋರಣೆ ಹೊಂದಿದ ಜೀವನಕ್ರಮ 
ಮತ್ತು ಸಂದೇಶಗಳಲ್ಲಿ ನಂಬಿಕೆ ಇರಿಸಿರುವ ಮಧ್ಯ ವಯಸ್ಕರು 


ಮತ್ತು ಹಿರಿಯರಿಗೆ ವಿವಿಧ ವಿಚಾರ ಸಂಕಿರಣಗಳು ಮತ್ತು 


ಸೆಮಿನಾರುಗಳ ಮೂಲಕ ತಲುಪಿಸಲಾಗಿದೆ. ವಿಶ್ವದಾದ್ಯಂತ 
ಮತ್ತು ದೇಶದಾದ್ಯಂತ ಗಾಂಧೀ ಪ್ರಣೀತ ಸಂಸ್ಥೆಗಳು ಅಂತಹ 


ಕೆಲಸವನ್ನು ಜವಾಬ್ದಾರಿಯುತವಾಗಿ ಮಾಡಿವೆ. ಮತ್ತು 
ಹೆಚ್ಚು ನಿರೀಕ್ಷೆ ಇಟ್ಟುಕೊಂಡಿದ್ದು ಕೋವಿಡ್‌-19 ಬಿಕ್ಕಟ್ಟಿನ 


ಜಠಿಲತೆಯಿಂದ ಮಾಡಲಾಗದಿದ್ದುದ್ದರ ಕುರಿತು ಅವು ವ್ಯಥೆ 
ಪಡುತ್ತಿರಬಹುದು. 

ಬಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಇಂದಿಗೂ ಬಾಪು 
ಸಲ್ಲುವರೆ? ಎಂದು. ಮ ಮೊದಲರ್ಧದಲ್ಲಿ 


ಅವರು ಭೌತಿಕವಾಗಿ ಇಲ್ಲವಾದವರು. ಆನಂತರದ ಎಪ್ಪತ್ತು | 


ವರ್ಷಗಳ ತರುವಾಯವೂ, ಜಗತ್ತು ಯಾಂತ್ರಿಕ ಬದುಕಿನ 


ತಿರುಗಣೆಯನ್ನು ವೇಗವಾಗಿ ತಿರುಗಿಸುತ್ತಾ ವಿಚಿತ್ರ ಎನ್ನಿಸುವ 


ಮಗ್ಗುಲಿಗೆ ಜನರ ಬದುಕನ್ನು ಹೊರಳಿಸಿರುವಾಗಲೂ, 
ತನ್ನ ಮೂಲನೆಲೆ ಮತ್ತು ಸೆಲೆಗಳನ್ನು ಧ್ವಂಸ ಮಾಡಿ ಕಾಣದ 
ಅಸಹಜ ಮಾಯಾಸುಖದ ಬೆನ್ನೇರಿ ಹೋಗುತ್ತಿರುವಾಗಲೂ 
ಬಾಪು ನೆನಪಾದಾರೆಯೇ? ಅಪ್ರಾಮಾಣಿಕತೆ ಪ್ರಾಮಾಣಿಕತೆಯ 
ಸೋಗು ಹಾಕಿಕೊಂಡು ಮೆರೆಯುತ್ತಿರುವಾಗ, 
ಅಮಾನವೀಯತೆಯು ಮಾನವೀಯತೆಯ ಮುಖವಾಡ 
ಧರಿಸಿ ಅಟ್ಟಹಾಸಗೈಯುತ್ತಿರುವಾಗ, ಕ್ರೌರ್ಯವು ಕಾರುಣ್ಯದ 
ತೋರಿಕೆಯ ಕಂಬನಿಯ ಹನಿಗಳನ್ನು ಹನಿಸುತ್ತಿರುವಾಗ 


ಜಗತ್ತಿಗೆ ಶಾಂತಿ, ಪ್ರೀತಿ, ಅಹಿ೦ಸೆಯ ಸಿಂಚನ ಹರಿಸಿದ. 


ಬಾಪು ನಿಜವಾಗಿಯೂ ನೆನಪಾಗುವರೇ? ಶಾಲೆಯ 


ಪರೀಕ್ಷೆಯಲ್ಲಿ ನಕಲು ಮಾಡಲಾರೆ ಎಂದು ಗಟ್ಟಿ ಧ್ವನಿಯಲ್ಲಿ 


ಹೇಳಿದ್ದ ಬಾಲಕ ಮೋಹನನ ನೈತಿಕ ಸ್ಫೈರ್ಯ ಇಂದಿನ 
ಮಕ್ಕಳಲ್ಲಿ ಕಾಬಾ ತನ್ನ ತಪ್ಪುಗಳನ್ನು ಅಪ್ಪನ 
ಮುಂದೊಪ್ಪಿ ಇನ್ನು . ಮರುಕಳಿಸಲಾರದು ಎಂದು 
ತನ್ನೊ pe ಆತ್ಮಸಾಕ್ಷಿಯ ಷರತ್ತು ವಿಧಿಸಿಕೊಂಡ 
ಬಾಲ್ಯದ ಕೆಚ್ಚು ಈಗ ಕಾಣಲಾದೀತೆ? ಹೊಟ್ಟೆಗೆ ಹಿಟ್ಟು 
ಹುಟ್ಟಿಸಿಕೊಳ್ಳಲು ದೇಶ ಬಿಟ್ಟು ಪರದೇಶದಲ್ಲಿ ತನ್ನ 
ದೇಶಿಗರ ಕಣ್ಣೀರು ಒರೆಸುತ್ತಾ ಸಂಘಟನೆ ಕಟ್ಟಿ ಬೀದಿಗಿಳಿದ 
ಕರಮಚಂದ್‌. "ಚತುರ ತರುಣನ ಸಂಘಟನಾ ಚತುರತೆಯನ್ನು 
ಹುಡುಕುವುದೆಲ್ಲಿ? ವಸಾಹತುಶಾಹಿಯ ದುರಾಡಳಿತದಲ್ಲಿ 
ಅಕ್ಷರಶಃ ನಲುಗಿ ಹೋಗಿದ್ದ ದೇಶದ ವಿಮೋಚನೆಯನ್ನು 


ಇ -. ಪ್ರಸನ್ನ ಕುಮಾರ್‌ ಜೋಡು 


Psu ರಕ್ತರಹಿತ ಕ್ರಾಂತಿಯಾಗಿ ಸಷ 
ಸಹನೆ ಎಲ್ಲಾದರೂ ಸಿಕ್ಕೀತೆ? ತಾನು ದುಡಿದ ಹಣದಿಂದ 
ಧನಿಕನಾಗಿ ಐಹಿಕ ಸುಖದ ಪರಮೋಚ್ಚ ಪರಾಕಾಷ್ಠೆಯನ್ನು 
ತಲುಪಬಹುದಾಗಿದ್ದರೂ ಸರಳತೆಯ ಕನಿಷ್ಠತಮದ ಬದುಕಿನ 
ತ್ಯಾಗಕ್ಕೆ ಈಗೆಲ್ಲೆ ಜಾಗವಿದೆ? ತನ್ನೊಳಗೆ ಸಂಕಷ್ಟಗಳ 
ಮಹಾಪೂರವನ್ನೇ ತುಂಬಿಕೊಂಡೂ ಮುಗ್ಗ ನಗು ಚೆಲ್ಲುತ್ತಿದ್ದ 


. ಅವರ ಮಗುವಿನ ಮನಸ್ಸು ಯಾರ ಬಳಿ ಹುಡುಕುವುದು? 


ಆಧುನಿಕ ವಿಜ್ಞಾನ-ತಂತ್ರಜ್ಞಾನಗಳು, ಯಂತ್ರ ನಾಗರೀಕತೆ 
ಮತ್ತು ಅದರ ಮೂಲಕ ಮನುಷ್ಯನ ಜೀವನದಲ್ಲಿ ಎಲ್ಲವೂ 


ಇದೆ ಎಂಬ ಭ್ರಮೆ ಉಂಟುಮಾಡಿರುವ ಶೂನ್ಯವನ್ನು 


ಗುರುತಿಸಬೇಕಾದರೆ ಪ್ರಾಯಶಃ ಬಾಪು ಪ್ರತಿಪಾದಿಸಿದ 
ಸರಳತೆಯ ನೈಜ ಸುಖದ ಪ ಪರಿಕಲ್ಪನೆಯನ್ನು ಹುಡುಕಬೇಕಿದೆ. 
ಪ್ರಪಂಚದಾದ್ಯಂತ ಕಳೆದ ಹತ್ತಾರು ತಿಂಗಳುಗಳಿಂದ 
ಕೋವಿಡ್‌-19 ಉಂಟು ಮಾಡಿರುವ ಆರ್ಥಿಕ ಮತ್ತು 


ಜೈವಿಕ ಅನಿಶ್ಚಿತತೆಯು ಮತ್ತೆ ಮಹಾತ್ಮರೆಡೆಗೆ ದೃಷ್ಟಿ 


ಬಸಂತ ಮಾಡಿದೆ. ಭಾರತವೂ ಒಳಗೊಂಡಂತೆ ಅನೇಕ 


ದೇಶಗಳ ಒಟ್ಟು ದೇಶೀಯ ಉತ್ಪನ್ನವು ಮೈನಸ್‌ ಹಂತದಲ್ಲಿ 
' ದಾಖಲಾಗುತ್ತಿರುವಾಗ 


ಬಾಪು “ಮತ್ತು ಜೆ.ಸಿ ಕುಮಾರಪ್ಪ 
ನೀಡಿದ ಶಾಶ್ವತ ಅರ್ಥಶಾಸ್ತ್ರದ ಪಠಿಕಲ್ಪನೆಗೆ ಕಾಯಕಲ್ಪ 
ನೀಡಿ ಅನುಷ್ಠಾನಿಸಬೇಕಿದೆ. ಇಂತಹ ಕೆಲವುಗಳ ಮಾದರಿ 
ಮಾತ್ರವಲ್ಲದೆ ಅವರು ಪ್ರತಿಪಾದಿಸಿದ ಅನೇಕ ವಿಚಾರಗಳು 
ಇಂದು " ಪ್ರಸ್ತುತವಾಗಿರುವುದರಿಂದ ಭವಿಷ್ಯದ ಭಾರತದ 
ಮಕ್ಕಳು ಮತ್ತು ಯುವಜನರಿಗೆ ತಲುಪಿಸಿ, ಅವುಗಳ 
ಪ್ರಾಮುಖ್ಯತೆಯನ್ನು ಮನದಟ್ಟು ಮಾಡುವ ಬಹುದೊಡ್ಡ 
ಹೊಣೆಗಾರಿಕೆ ಎಲ್ಲರ ಮೇಲಿದೆ. ಕಳೆದ ಹತ್ತಾರು ವರ್ಷಗಳಿಂದ 
ಗಾಂಧೀ-ಅಂಬೇಡ್ಕರ್‌ ಮುಂತಾದ ಭಾರತದ ಶ್ರೇಷ್ಠ 
ಚಿಂತಕರು ಮತ್ತು ದಾರ್ಶನಿಕರ ವಿಚಾರಗಳನ್ನು ಯುವಜನರ 
ಮುಂದೆ ತೆಗೆದುಕೊಂಡು ಹೋದಾಗೆಲ್ಲಾ ಅವುಗಳನ್ನು ಕೇಳಿ, 


ಅನುಮಾನಿಸಿ ಚರ್ಚೆಯ ಮೂಲಕ ಮನದಟ್ಟು ಮಾಡಿಕೊಂಡು 


ಸ್ವೀಕಾರ ಮಾಡಿದ ಯುವ ಮನಸ್ಸುಗಳು. ನಮ್ಮ ನಡುವೆ 


ಇವೆ. ಇತಿಹಾಸದಲ್ಲಿನ ನೈಜತೆಯನ್ನು ಆಧುನಿಕ ಜಗತ್ತಿನ 


ರೀತಿ ನೀತಿಗಳಿಗೆ ಒಗ್ಗುವ ಗೆ ಕಟ್ಟಕೊಟ್ಟರೆ ಅನೇಕಗಳು 
ನಿರಾಕರಣೆಗೊಂಡರೂ " ಕೆಲವಾದರೂ ಸ್ವೀಕೃತಿಗೊಳ್ಳುತ್ತವೆ. 
ಆ ಕೆಲವುಗಳಾದರೂ, ಮಹಾಬದಲಾವಣೆಯನ್ನು 
ತರುವಂತದ್ದಾಗಿವೆ ಎನ್ನುವ ಸತ್ಯದ 'ಅರಿವು ನಮಗಿದೆ. 
ವರ್ತಮಾನದಲ್ಲಿ ಸೃಷ್ಟಿಯಾಗುತ್ತಿರುವ ತಲ್ಲಣಗಳನೇಕಗಳಿಗೆ 
ಬಾಪುವಿನಲ್ಲಿ ಉತ್ತರಗಳಿವೆ. ಆದು ಬಹುತೇಕರಿಗೆ ತಿಳಿದಿದೆ 
ಕೂಡ. ಅವರ ಹಲವಾರು ವಿಚಾರಗಳು ಅವರು ಬದುಕಿನ 
ಮಾದರಿ, ಪ್ರತಿಪಾದಿಸಿದ ರೀತಿಗಳನ್ನು ಗ್ರಹಿಸಿ ಪ್ರಸ್ತುತ. 
ಎನ್ನಿಸುವ ಅವೆಲ್ಲವುಗಳನ್ನು ಯುವ ಮನಸ್ಸುಗಳಿಗೆ ಮುಟ್ಟಿಸಿ 
ಅವರನ್ನು ಜಾಗೃತಗೊಳಿಸಜೇಕಿದೆ. 
ಮುಂದುವರಿಯುವುದು... 


ಸಂಪುಟ : 2 - ಪಂಜಿಹೆ: 7 - ಅಷ್ಟೊ 


| ನಾ ಬ ಪೀಪಿ 


- ವೇಮಗಲ್‌ ಸೋಮಶೇಖರ್‌ 


ಮಹಾತ್ಮರ ಆಪ್ತ ಕಾರ್ಯದರ್ಶಿಯಾಗಿದ್ದ ಮಹದೇವ 
ದೇಸಾಯಿ ಅವರು "ಮಹಾತ್ಮರ ಜೊತೆ ಉತ್ತರಭಾರತದಲ್ಲಿ 


ಸಂಚರಿಸುತ್ತಿದ್ದರು. ಒಂದು ದೆನ ರೈಲಿನಲ್ಲಿಯೇ ಬರೆಯುವ. 


ಕಾರ್ಯದ” ಒತ್ತಡ ಉಂಟಾಯಿ ಸಂಜೆ ಬರೆಯಲು 
ಪ್ರಾರಂಭಿಸಿ ಬೆಳೆಗಿನ 'ಚಾವದವರೆಗೂ ಬರೆದು ನಸುಕಿನಲ್ಲಿ 
ಮಲಗಿದ್ದರಿಂದ, ಏಳಬೇಕಾದ ಸಮಯಕ್ಕೆ 
ಎಚ್ಚರವಾಗಲಿಲ್ಲ. ಜರ ದೇಸಾಯಿ ಹೊತ್ತಾಗಿ ಎದ್ದು 
ಕಣ್ಣುಜ್ಜಿ ಕೊಳ್ಳುತ್ತಾ ಎದುರಿಗೆ ನೋಡಿದರೆ ಅವರು ಮುಂಡೆ 
ಮುಂಜಾವಿನ " ಚೆಹಾದ ಸನ್ನಾಹಗಳೆಲ್ಲಾ ಸಿದ್ಧವಾಗಿದ್ದು. 
ಬಾಪು ಎದ್ದು ಹೋಗಿ ರೈಲಿನ ವಿಶ್ರಾಂತಿ ಧವನದಿಂದ 
ಚಹಾ, ಹಾಲು, ಸಕ್ಕರೆ, ಬ್ರೆಡ್ಡು, ಬೆಣ್ಣೆಯನ್ನು ಮಹಾದೇವ 
ದೇಸಾಯಿಗಾಗಿ ಅವರಿದ್ದೆಡೆ ಅರಲು” ಹೇಳಿ ಬಂದಿದ್ದರು. 
ಬಾಪೂಜಿಗೆ ತಾವು ಚಯ ಕುಡಿಯದಿದ್ದರೂ, ಮಹದೇವ 
ದೇಸಾಯಿಗೆ ಅದಿಲ್ಲದೆ ನಡೆಯಲಾರದೆರಿಬುದು ಗೊತ್ತಿತ್ತು. 
ಅಂತಲೇ ಎಲ್ಲಾ ಸಾಮಾನುಗಳನ್ನೂ ತರಿಸಿಟ್ಟು ಮಹಡೇವ 
ದೇಸಾಯಿ ಏಳುವುದನ್ನು ನೋಡುತ್ತಾ ಕುಳಿತಿದ್ದರು. ಆತ 
ಎದ್ದೊಡನೆ ಬಾಪುವಿನ ಕಾರ್ಯವನ್ನು ನೋಡಿ ತನ್ನ 
ದುರ್ಬಲತೆಯನ್ನು ನೆನೆದು ನಾಚಿಕೆ ಪಟ್ಟುಕೊಂಡರು. ಬಾಪು 
ಮೆಲ್ಲನೆ ಮಹಾಜೇವ ದೇಸಾಯಿ ಜೊತೆ ಮಾತನಾಡಿ 
ಚಹಾ ಕುಡಿಸಿದರು. ಬಾಪು ಹೇಳಿ ತರಿಸಿದ್ದ ಚಹಾ 
ಬಹಳ ರುಚಿಯಾಗಿತ್ತು. ಅದಕ್ಕಿಂತಲೂ ರುಚಿಯಾದ 
ಅವರ ಮಾತುಗಳನ್ನು ಕೇಳಿ. ಮಹದೇವದೇಸಾಯಿಗೆ 
ರಾತ್ರಿಯ ಶ್ರಮವೆಲ್ಲ. ಕ್ಷಣದಲ್ಲಿ ' ಮಾಯವಾಗಿತ್ತು. 
ಸ್ನೇಹವೆಂದರೆ ಗಾಂಧೇಜಿ ಅವರಿಗೆ' ಅಷ್ಟು ಪ್ರೀತಿ. ತಮ್ಮೆ 
ಯೋಗಕ್ಷೇಮಕ್ಕಿಂತಲೂ ತಮ್ಮ ನೆರೆಯವರು ಮತ್ತು 
ಸ್ನೇಹಿತರ ಯೋಗಕ್ಷೇಮದಲ್ಲಿ ಅವರಿಗೆ ಅಪಾರ ಕಾಳಜಿ. 


5 ೫% 
| 
# 
£3 
ಚ 
ಡೆ 
“ 
5 
ಚ 
# 
% 
% 
ಚ 
ಗ 


ಗ 


ಸಂಪುಟ : 2 - ಹ೦ಜಿತೆ : 7 


- ಅಷ್ಟೋಬರ್‌ 


“ಮಹಾದೇವ, ನಿನಗಾಗಿ ಪ್ರೀತಿಯ 


| ಆಶ್ರಮದಲ್ಲಿದ್ದ ತಮ್ಮ 


ಒಮ್ಮೆ ಆಶ್ರಮಕ್ಕೆ ಯಾರೋ ಬಾಪವಿಗಾಗಿ ಅನೇಕ 
ಹಣ್ಣುಗಳನ್ನು ತಂದಿದ್ದರು. ಅವುಗಳಲ್ಲಿ ಕೆಲವು ಹಣ್ಣುಗಳನ್ನೆತ್ತಿ 
ಕಾಕಾ `` ಕಾಲೇಲರ್‌ ಅವರಿಗೆ ಕೊಟ್ಟು “ಕಾಕ ಪ್ರ ಹಣ್ಣುಗಳನ್ನು 
ಮಹದೇವನಿಗೆ' ಕೊಡು, ಆತನಿಗೆ" ಹಣ್ಣುಗಳೆಂದರೆ ಪ್ರಾಣ” 
ಎಂದರು. ಆಶ್ರಮದಲ್ಲಿ ಮಹದೇವನ ಮನೆ ಕಾಕಾರ 
ಮನೆಯ ಬದಿಯಲ್ಲಿದೆ. ಕಾಕಾ ಆತನ ಮನೆಗೆ ಹೋಗಿ 
ಸಂದೇಶ ತಂದಿದ್ದೇನೆ' 
ಎಂದರು. ಮಹದೇವ ಮನೆಯ ಎದುರು ನಿಂತು ಹಣ್ಣುಗಳ 
ಮೇಲೆ ಕಣ್ಣರಳಿಸಿ ಪ್ರೀತಿಯಿಂದ “ನಿಜಕ್ಕೂ ಇದು ಪ್ರೀತಿಯ 
ಸಂದೇಶ” "ಎನ್ನುತ್ತಾ ತೆಗೆದುಕೊಂಡರು. ಕಾಕಾ ಕಾಲೇಲ್ಕರ್‌ 
ಅವರು ಕ್ಷಯದಿರಿದ ಬಳಲಿ ಬೆಂಡಾಗಿದ್ದಾರೆ. ವೈದ್ಯರು ಚಿತ್ತೆ 
ಮಾಡಿ ವಿಶ್ರಾಂತಿ ಪಡೆಯಲು ಹೇಳಿದ್ದರು. ಗೆ ವ್ಯಾಧಿ 
ಸ್ವಲ್ಪ ಕಡಿಮೆ ಎನಿಸಿದೊಡನೆಯೇ "ತಮ್ಮ ನಿಮಾಸದಿರೆದ 
ಮರಳಿ ಆಶ್ರಮಕ್ಕೆ ಹೋದರು. ಕಾಕ್‌” ಆಶ್ರಮವನ್ನು 
ತಲುಪಿದೊಡನೆ ಚಿಕ್ಕ ಬಾಲಕಿಯೊಬಳು ತಟ್ಟೆಯ ತುಂಟ 
ವಿವಿಧ ವರ್ಣದ ಪುಷ್ಪಗಳನ್ನು ತೆಗೆದುಕೊಂಡು “ಅದು 
ಬಾಪು ನಿಮಗಾಗಿ ಕಳಿಸಿದ್ದಾರೆ” ಎಂದು ಹೇಳಿ ಕಾಕಾನಿಗೆ 
ಕೊಟ್ಟಳು. ಮುಂದುವರಿದು ಆ ಚಿಕ್ಕ ಬಾಲಕಿ “ಕಾಕಾ, 
ನೀವು ಹೂವುಗಳನ್ನು ಬಹಳ ಪ್ರೀತಿಸುವುದರಿಂದ ಬಾಪು 
ಪ್ರತಿನಿತ್ಠವೂ ತೆಗೆದುಕೊಂಡು ಹೋಗಲು ನನಗೆ ತಿಳಿಸಿದ್ದಾರೆ” 
ಎಂದಳು. ಬಾಪುಗೆ ಕ್ಷಣಾವಕಾಶವಿದ್ದರೂ ಸ್ನೇಹಿತರೆಂದರೆ 
ಏನನ್ನು ಮಾಡಲು ಸಸಿದರಾಗ್ತ ತ ಬಾಪುವಿಗೆ 
ಸ್ನೇಹಿತರ ನಾಡಿ ಮಿಡಿತಗಳೆಲ್ಲ 
ಗೊತ್ತಿತ್ತು. ಬೇರೊಬ್ಬರೆ ಸ ಸುಖ ದುಃಖಗಳನ್ನು ಕಂಡು ಅವರ 
ಒಲುಮೆಯಂತೆ ನಡೆಯುವಲ್ಲಿ ಬಾಪೂಜಿಗೆ” ಯಾವಾಗಲೂ 
ಆನಂದ. 


ಬಾಷ್ಟ್ರೀಯ ಸೇವಾ ಯೋಜನೆ, ಯುವ ಸಬಲೀಕರಣ ಇಲಾಖೆ 


ಕರ್ನಾಟಕ ಸರ್ಕಾರ 


ಅರ್ಥಪೂರ್ಣ ಲೇಖನಗಳು ಮತ್ತು ಮಾಹಿಡಿಗಲಜೊಂದಿಗೆ 
ಪ್ರಕಟವಾಗುತ್ತಿರುವ ಬಾಷು ಪ್ರಪಂಚ ಸಂಚಕೆಗೆ 
ಶುಭಾಶಯಗಳು ಹಾಗೂ ಕರೋನಾ ಸಂಶಷ್ಟದಲ್ಲ 
ಹಗಲದುಲೆನ್ಚದೆ ಶ್ರಮಿಸುತ್ತಿರುವ ವೈದ್ಯರು, ಪೊಲೀಸರು, 
ಎಸ್‌.ಎಸ್‌.ಎಸ್‌. ಕಾರ್ಯಕರ್ತರು ಪೌರ ಕಾರ್ಮಿಕರು 


ಆಶಾ ಕಾರ್ಯಕರ್ತರಿಗೆ ಅಭಸಂದನೆಗಳು 


ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ 


ಮಹಾತ್ಮ ಗಾಂಧಿ 150 : ನಾನೇನು ತಅಲಯಬಹುದು — ಅನುಭವ ಠಥನ 


ಮ SSS 


' ಮೊದಲ ಬಾರಿ ಕು 1942ರಲ್ಲಿ. ಅಕ್ಟೋಬರ್‌. p ಶು 


ಗಾಂಧಿ ಜಯಂತಿ ಆಚರಿಸಿದೆ. ಆ ಎದ 9ನೇ ಆಗಸ್ಟ್‌ರಂದು 
ನನ್ನನ್ನು ಮಲ್ಲೇಶ್ವರಂ ಪೋಲೀಸ್‌ ಸ್ಟೇಷನ್‌ ಲಾಕೆಪ್‌ನಲ್ಲಿ 
ಕೆಲವು ಗಂಟೆ ಬಂದಿಯಾಗಿಟ್ಟಿದ್ದರು. ಕಾರಣ ನಾನು ಧರಿಸಿದ್ದ 


ಖಾದಿ ಬಟ್ಟೆ. ನನ್ನ ಶಾಲೆಯ ಹುಡುಗರೊಂದಿಗೆ “ಭಾರತ ಬಿಟ್ಟು 


ತೊಲಗಿ”, “ಭಾರತ್‌ ಮಾತಾ ಕೀ ಜೈ” ಘೋಷಣೆಗಳೊಂದಿಗೆ 
ಮೆರವಣಿಗೆಗೆ ಹೋಲೀಸರ ಸಳ ಗಾಂಧೀಜಿಗೆ ಹೆಚ್ಚು 
ಸಮೀಪ ಹೋದೆ! 1969ರ ಅಕ್ಟೋಬರ್‌ 2ರಂದು ನಮ 


ಗಾಂಧಿ ಪ್ರದರ್ಶನ ರೈಲನ್ನು ತೆಗೆದುಕೊಂಡು ಜಮ್ಮು ಕಾಶ್ಮೀರೆ 


ಸ್ನೇಷನ್‌ನಿಂದ ಹೊರಟು ದೇಶದ ಎಲ್ಲಾ ಮುಖ್ಯ ಊರುಗಳಲ್ಲಿ 


ಪ್ರಾರ್ಥನೆ ನಡೆಸಿದ್ದೆ. ಮೀಟರ್‌ ಗೇಜಿನಲ್ಲಿ ಇನ್ನೊ ೦ದು ಗಾಂಧಿ. 


ಪ್ರದರ್ಶನ ರೈಲು" ರಾಮೇಶ್ವರಂ ಸ್ಟೇಷನ್‌ನಿಂದ ಹೊರಟು 
ಆಗಿನ ಸರ್ಕಾರದ ಯೋಜನೆಗಳನ್ನು ಅರ್ಥ ಮಾಡಿಸುತ್ತಿತ್ತು. 
ಶತಮಾನಗಳಲ್ಲಿ ಮಹಾತ್ಮ ಗಾಂಧಿಯ ಕೃತಿ ಮತ್ತು ನೀತಿಗಳ 
ಬಗ್ಗೆ ನೂರಾರು ಪುಸ್ತಕಗಳು ಬರೆಯಲ್ಪಟ್ಟಿವೆ.” ಇವತ್ತೂ 
ಲೇಖಕರು ಬರೆಯುತ್ತಲೇ ಇದ್ದಾರೆ. ಈ ಲೇಖನದಲ್ಲಿ ಗಾಂಧಿ 
ಅನುಭವಗಳಿಂದ ನಾನೇನು ಕಲಿಯಬಹುದು? ಎಂಬ ವಿಚಾರ 
ಮತ್ತು ಒಂದೆರೆಡು ವಿಷಯಗಳನ್ನು ಬರೆಯುವ ಪ್ರಯತ್ನ 
ಮಾಡುತ್ತೇನೆ. 


ನೇತ ಡದ ಹಾದಿ 


ಸುಮಾರು 1960ನೇ ಇಸವಿಯಲ್ಲಿ ಶ್ರೀ ಚಿಸ್ಕಲ್‌ ಬಾಪ್ಸೆ 
ಭಾರತದಲ್ಲಿ ಅಮೇರಿಕಾದ ರಾಯಬಾರಿ. ಆ ದಿನಗಳಲ್ಲಿ 
| ನಮ್ಮ ದೇಶದ ಪ್ರಧಾನ . ಮಂತ್ರಿ ಅಥವ ರಾಯಭಾರಿಗಳನ್ನು 
ಕಾಣುವುದು ಸುಲಭ ಸಾಧ್ಯ. ಚಸೆ ಸ್ಮೆಲ್‌ ಬಾಪ್ಟೆರನ್ನು ಸಮಯ ಕೇಳಿ 
ಅವರನ್ನು ಭೇಟಿ ಮಾಡಿದಾಗ, ನಾನು 30ವರ್ಷದವನಾಗಿದ್ದೆ. 
ಅವರು 'ಓಂಯರು. ಆದರೂ ಆದರ ಮತ್ತು ಪ್ರೀತಿಯಿಂದ 
ಬರಮಾಡಿಕೊಂಡರು. ನಾನೆಂದೆ “ನಿಮ ಒಂದು 
ಪುಸ್ತಕದಲ್ಲಿರುವ ಒಂದು ವಾಕ್ಯಕ್ಕಾಗಿ ನಿಮ್ಮನ್ನು ಅಬಿನಂಧಿಸಲು 
ಬಂದಿರುವೆ”. ಆತನಿಗೆ ಕುತೂಹಲ ಕೆರಳಿತು. ನೀವು ನನ್ನ 


ಪುಸ್ತಕ ಓದಿರುವಿರಾ? ಅಥವಾ ವಾಕ ಮಾತ್ರವೇ? ಎರಿದರು. 


ನಾನು, ನೀವು ಬರೆದಿರುವ “ಭಾರತದಲ್ಲಿ ಕೇತೃತ್ತ್ವದ ಹಾದಿ, 
ಗುಡಿಸಲಿನಿಂದ ರಾಷ್ಟ್ರಪತಿ ಭವನ ಅಲ್ಲ, "ಆದರೆ" ಭವನದಿಂದ 
ಮಣ್ಣಿನ ಗುಡಿಸಲು” ಈ ವಾಕ್ಯ ನನ್ನ ಮೇಲೆ ಸಿಡಿಲಿನ ಪ್ರಭಾವ 
ಬೀರಿತು. 


ಚೆಸಲ್‌ - : ಧನ್ಯವಾದಗಳು, ನಾನು ದಿಲ್ಲಿಗೆ ಬಂದು 
ಭಾರತ ಡಸ್ಪರುಗಳ ಪರಿಚಯ ಪತ್ರ (Credintial) 
ಕೊಡಲು, ಮೊದಲು ರಾಜ್‌ಫಾಟ್‌ಗೆ ಹೋದೆ. ಅಲ್ಲಿ ಗಾಂಧಿ 
ಸಮಾಧಿ ಎದುರು ನಿಂತಾಗ ಈ ವಾಕ್ಯ ನನ್ನ ತಲೆಯಲ್ಲಿ 
ಮೂಡಿತು. ನಮ್ಮ ದೇಶಕ್ಕೆ (ಅಮೇರಿಕಾಕ್ಸಿ ಹೊರದೇಶದ 
ಜನ ಬಂದು ರಾಷ್ಟಪತಿ ಅಬ್ರಹಾಂ ಲಿಂಕನ್‌ ಅವರ ಮೂರ್ತಿ 
ನೋಡಿ ಧನ್ಯರಾಗುತ್ತಾರೆ. ಲಿಂಕನ್ನರ ಕಥೆ ಏನು? ಬಹಳ ಬಡ 
ತಾಯಿ ತಂದೆಯರ ಪ ಪುತ್ರ, ತನ್ನ ಪ್ರಯತ್ನ ಗಳಿಂದ ಅಮೇರಿಕಾದ 
ರಾಷ್ಟ್ರಪತಿಯಾಗಿ, ರಾಷ್ಟ್ರಪ ಪತಿ ಭವನ ಸೇರಿದರು. ಆದರೆ ಎಷ್ಟು 
ವಿಚಿತ್ರ ನಿಮ್ಮ ಭಾರತ! ನಾನು ಅಮೇರಿಕದಿಂದ ಬಂದು ಮೊದಲ 
ಕೆಲಸ ವಾಗಿ ಗಾಂಧಿ ಸಮಾಧಿಗೆ ಬಂದಿರುವೆ. ಗಾಂಧೀಜಿ ಅವರ 


EE 


ಜೀವ ಸಂದೇಶ ಏನು? 4a ತಬು 0 ಸಾತ ಭವನದಲ್ಲಿ 


ಎಸ್‌. ಐನ್‌. ಸುಬ್ಬರಾವ್‌ 


ಚಕಕ 


ಹುಟ್ಟಿ ತಮ್ಮದೇ ಇಚ್ಛೆಯಂತೆ ಸೇವಾಗ್ರಾಮದ ಗುಡಿಸಿಲಲ್ಲಿ ವಾಸ 
ಮಾಡತೊಡಗಿದರು. ಎಂಥಾ ಆದರ್ಶ ಭಾರತದ್ದು! 

ಗಾಂಧಿ - ಗಾಂಧಿ 

1984ರಲ್ಲಿ ನಾನು ಮೊದಲ ಬಾರಿ ಅಮೇರಿಕಾಗೆ ಹೋದೆ. 
1985ರಿಂದ ಆ ದೇಶದಲ್ಲಿ ನಮ್ಮ ಗಾಂಧಿ ಯುವ ಶಿಬಿರಗಳು 
ಪ್ರಾರಂಭವಾದವು. : 2019ರ: ವೆರೆಗೆ 37 ಗಾಂಧಿ ಯುವ 
ಶಿಬಿರಗಳು ನಡೆದವು. ನಾನು ಒಂದೊಂದು ವರ್ಷ ಒಂದೊಂದು 
ಊರಿನ ಮೂಲಕ ಅಮೇರಿಕ ಪ್ರವೇಶಿಸುತ್ತಿದ್ದೆ.' 1984ರಲ್ಲಿ 
ಮೊದಲ ಬಾರಿ ನ್ಯೂಯಾರ್ಕ್‌ ನಗರದಲಿ ಆಶರ್ಯ ಕಾದಿತ್ತು 
ವಿಮಾನ ನಿಲ್ದಾಣದಿಂದ ಹೊರಬರುತ್ತಿದ್ದಂತೆಯೇ ಎಂತಹ 
ಸ್ವಾಗತ. ದೊಡ್ಡ “ಬೋರ್ಡ್‌ ಹಾಕಿ ಅದರಲ್ಲಿ ಸುಮಾರು ನೂರು 
ಭಾಷೆಗಳಲ್ಲಿ ನಿಮಗೆ ಸ ಸ್ವಾಗತ” ಎಂದು ಬರೆದಿದೆ! ಒಟ್ಟಾಗೊ, 
ಡೆಟ್ರಾಯಿಟ್‌, ಹೊನಲುಲು,.. ಟೊರಾಂಟೋ, ಮುಂತಾದ 
ಭಾಷೆಗಳಲ್ಲಿವೆ. ಎಲ್ಲಾ ಪ್ರಕ್ರಿಯೆಗಳು ಮುಗಿದು ನನ್ನ ವಸ್ತುಗಳನ್ನು 
ಪಡೆಯಲು ಕಾನುಲೇಟ್‌ ಮುಂದೆ ನಿಂತು ಕಾಯುತ್ತಿದ್ದಾಗ, ನನ್ನ 
ದೃಷ್ಟಿ ಪ ಪಕ್ಕಕ್ಕೆ ಹೋಯಿತು. . ಅಮೇರಿಕಾದ ನ್ಯೂಯಾರ್ಕಿನ 
ಕೆನಡಿ ಏರ್‌ಹೋರ್ಟ್‌ನಲ್ಲಿ ಒಂದು ವಿಶಲವಾದ ಪರದೆ, ಅದರ 
ಒಂದು ಕಡೆ ಗಾಂಧೀಜಿ 'ಅವರ ದೊಡ್ಡ ರೇಖಾಚಿತ್ರ, ಪಕ್ಕದಲ್ಲಿ 
ದೊಡ್ಡ ಅಕ್ಷರಗಳಲ್ಲಿ ಬರೆದಿದೆ. (Why made “Gandhi 
Gandhi -) ಗಾಂಧಿಯನ್ನು ಏನು ಗಾಂಧಿ ಮಾಡಿತು? ಅಲ್ಲೇ 
ಪಕ್ಕದಲ್ಲಿ ಅಬ್ರಾಹಂ ಲಿಂಕನ್‌ ಚಿತ್ರದೊಂದಿಗೆ ಮತ್ತೊಂದು 


ದೊಡ್ಡ “ಪರದೆ. “ಜೊತೆಗೆ ಬರೆದಿದ್ದಾರೆ. emer 


Failure Perseverance, ಸಫಲತೆ-ಅಸಫಲತೆ- 
ಅಸಫಲತೆ : ದೃಢನಿರ್ಧಾರ! ಜಾ ದ ಹೇಗೆ ವಿಶ್ವ 
ವಿಖ್ಯಾತ ಗಾಂಧಿ ಆ ಆದ? ಎಂದು ಅಮೆರಿಕನ್ನರು ವಿಶ್ಲೇಷಣೆ 
ಮಾಡುತ್ತಿದ್ದಾರೆ! ಪ್ರೇರಣೆ ಪಡೆಯುತ್ತಿದ್ದಾರೆ. 


ಮುಂದುವರಿಯುವುದು 


ಗಾಂಧಿ ಭವನದ ನವೆಂಬರ್‌ ತಿಂಗಳನ 


ಕಾರ್ಯಕ್ರಮಗಳು 
. ಕನ್ನಡ ರಾಜ್ಯೋತ್ಸವ ಸರಳ ಆಚರಣೆ 
ದಿ.12.11.2020 : 
. ಸಾಮಾನ್ಯ ಸಭೆ ದಿ. 16.11.2020 
. ಎಚ್‌.ಎಸ್‌. ದೊರೆಸ್ವಾಮಿ ಅವರ ಸಾಕ್ಷ್ಯಚಿತ್ರ 


ಪ್ರದರ್ಶನ ದಿ. 22.11.2020 

ಬ ಸಃ ಗ್ರಾಮಾಂತರ ಮತ್ತು 
ಚಿಕ್ಕಬಳ್ಳಾಪುರ, ಹುಮೂರು, ಯುವಜನರಿಗೆ 
(ದತ್ತಿ ಕಾರ್ಯಕ್ರಮ) ಪ್ರಬಂಧ ಸ್ಪರ್ಧೆ, 
(ಆನ್‌ಲೈನ್‌ ಮುಖಾರಿತರ) 
ದಿ. 27-30 ನವೆಂಬರ್‌ 2020 


ಸಂಪುಟ: 2 - ಪಂಜಿಹೆ: ? 


- ಅಷ್ಟೋಬರ್‌ 


- ಗಾಂಧೀಜ ಅವರ "ಹಿಂದ್‌ ಸ್ಚದಾಜ್‌'ನ 
ರ ಪ್ರಸ್ತುತತೆ 


ಡಾ.ಎಸ್‌.ಬಿ.. ಬಸೆಟ್ಟಿ 


“ಈ ಭೂಮಿ ಪ್ರತಿಯೊಬ್ಬ ಮಾನವನ ಅಗತ್ಯಗಚನ್ನು 
ಪೂರೈಸುವಷ್ಟು ಸಂಪನ್ಮೂಲಗಚನ್ನು ಒದಗಿಹುತ್ತದೆ. ಆದರೆ 
ಆತನ ಆಸೆಗಚನ್ನು ಪೂರೈಸುವಷ್ಟಲ್ಲ” 
| - ಎಂ.ಹೆ. ಗಾಂಛೀ 
ಗಾಂಧೀಜಿ ಅವರ "ಹಿಂದ್‌ ಸ್ಪರಾಜ್‌'ಗೆ ನೂರಾ 
ಹನ್ನೊಂದು ವರ್ಷಗಳಾದರೂ ಅದರ ಪ್ರಸ್ತುತತೆ ಕುರಿತಂತೆ 
ಜಿಜ್ಞಾಸೆ ಇದೆ. 1908 ರಲ್ಲಿ ಬರೆದ “ಹಿಂದ್‌ ಸ್ಪರಾಜ್‌” 
ಮೇಲ್ನೊಟಕ್ಕೆ ಸಣ್ಣ ಪುಸ್ತಕ. ಹಿಂದ್‌ ಸ್ವರಾಜ್‌ ಕೃತಿಯನ್ನು 
ಅಂದಿನ ಸಂದರ್ಭಕ್ಕನುಗುಣವಾಗಿ ವಿಶ್ಲೇಷಿಸಬೇಕೆ 
ಅಥವಾ ಇಂದಿನ ಸಂದರ್ಭದಲ್ಲೂ ಅದು ಸುಸಂಗತವೇ 
ಎಂಬ ಕುರಿತು ಜಿಜ್ಞಾಸೆ ಇದೆ. ಗಾಂಧೀಜಿ ಪುಸ್ತಕ ರಚನೆ 
“ಇ. ಮಾಡಿದ ಸಂದರ್ಭ ಹಾಗೂ ಇಂದಿನ ಸಂದರ್ಭಗಳು 
ಬೇರೆ ಬೇರೆಯಾದರೂ ವಾಸ್ತವವಾಗಿ ವಸ್ತುಸ್ಥಿತಿಯಲ್ಲಿರುವ 
ಸಾಮ್ಯತೆಯನ್ನು ಅಲ್ಲಗಳೆಯಲಾಗದು. ಕಳೆದ ಹಲವಾರು 
ರಾಜಕೀಯ ಸಂದರ್ಭಗಳಲ್ಲಿ, ವಿಶ್ಲೇಷಣೆಗಳಲ್ಲಿ, ಸಾಮಾಜಿಕ 
ಚಳುವಳಿಗಳಲ್ಲಿ, ಜಾಗತೀಕರಣ ವಿರೋಧಿ ಚಳುವಳಿಗಳಲ್ಲಿ 
ಗಾಂಧೀಜಿ ಅವರ ಪ್ರ ಕೃತಿಯ ಉಲ್ಲೇಖ ಬರುತ್ತಿರುವುದನ್ನು 
ನಾವು ಗಮನಿಸ ಬೇಕು. ಇಲ್ಲಿ ಗಾಂಧೀ ಒಬ್ಬ PRN 
ಹೊರಹೊಮ್ಮುತ್ತಿರುವುದೂ ಅಷ್ಟೇ ಸತ್ಯ. 
ಗಾಂಧೀ ಬರೆಯಲೇಬೇಕೆಂದು ಚಾ ಪುಸ್ತಕಗಳ ಸಂಖ್ಯೆ 
ಬಹಳ ಕಡಿಮೆ. ಗಾಂಧೀ ಬರೆದ ಮೂರು ಪುಸ್ತಕಗಳಲ್ಲಿ ಅತೀ 
ಹೆಚ್ಚು ಗಮನ ಸೆಳೆಯುವುದು "ಹಿಂದ್‌ ಸ್ಪರಾಜ್‌'. ಇನ್ನಿತರ 
ಪುಸ್ತಕಗಳೆಂದರೆ : 
ಹಾಗೂ "ದಕ್ಷಿಣ ಆಫ್ರಿಕೆಯಲ್ಲಿ ಸ ಸತ್ಯಾಗ್ರಹ'. ಹಿಂದ್‌ ಸ್ಟರಾಜ್‌ 
ಗಾಂಧಿಯವರ ಮಹತ್ವದ "ಕೃತಿ ಹೌದೋ ಅಲ್ಲವೋ 
ಎಂಬುದರ ಕುರಿತೂ ಸಾಕಷ್ಟು ಜ್ಚಾಸೆ ಇದೆ. ಕೆಲ ಪಾಶ್ಚಾತ್ಯ 
ಚಿಂತಕರ ಪ್ರಕಾರ ಅದೊಂದು ಮಹತ್ವದ ಕೃತಿಯಲ್ಲ. ಈ 
ರೀತಿಯ ಆಪಾದನೆ ಮಾಡಿದವರಲ್ಲಿ ಭಾರೋಯ ಚಿಂತಕರು 
ಇಲ್ಲವೆಂದಿಲ್ಲ. ಖ್ಯಾತ ಇತಿಹಾಸ ತಜ್ಞ ರಾಮಚಂದ್ರ ಗುಹ 
ಇದರಿಂದ ಹೊರತಾಗಿಲ್ಲ. ಗ್ರಂಥವನ್ನು ರಚಿಸಲೇಬೇಕೆಂಬ 
ಉದ್ದೇಶದಿಂದ ಮಹಾತ್ಮ ಗಾಂಧೀಜಿಯವರು ಪೂರ್ಣ 
ತೊಡಗಿಸಿಕೊಂಡು ಬರೆದ ಒಂದೇ ಒಂದು ಗ್ರಂಥವೆಂದರೆ 


"ಹಿಂದ್‌ ಸ್ಪರಾಜ್‌'. ಇದು ಅವರು ಬರೆದ ಅತ್ಯಂತ 
ಚರ್ಚೆಗೊಳಗಾದ ಗ್ರಂಥ. ಲಂಡನ್ನಿನಿಂದ ಆಫ್ರಿಕಾಗೆ 
ಹಿಂದಿರುಗಿ ಬರುವಾಗ ಹಡಗಿನಲ್ಲಿ ಪ್ರಯಾಣಿಸುವ 


ಸಂದರ್ಭದಲ್ಲಿ ಹಗಲು ರಾತ್ರಿ` ಕುಳಿತು ಇದನ್ನು ಬರೆದು 
ಮುಗಿಸಿದರು (13 ರಿಂದ 22ರ ನವ್ಹೆಂಬರ್‌ 1908). ಆದ 
ಕಾರಣ “ಹಿಂದ್‌ ಸ್ವರಾಜ್‌”. ಅನ್ನು “ಸಮುದ್ರದ ಮೇಲಿನ 
ಸುವಾರ್ತೆ” ಎಂದು ಕರೆಯುವ ವಾಡಿಕೆಯು ಇದೆ. 
ಮುಂದುವರಿಯುವುದು... 


ಅವರ ಆತ್ಮಕಥೆ “ನನ್ನ ಸತ್ಯಾನ್ನೇಷಣೆ' | 


ಚರಿತ್ರೆಯಲ್ಲಿ ಮರೆಯಾದ 
bs. ಅಷ್ಣದ ಮಾಧ್ಯಮ ಕಾಯಕ 
ಯ. ರು. ಪಾಟೀಲ 


ಆತವೊಂದು ಮಹಾತ್ಮನೆಂಬ ಬಿರುದನ್ನು ಪಡೆಯಬೇಕೆಂದರೆ 
ಅದೇನೂ ಸರಳ ವಿಷಯವಲ್ಲ | ಗಾಂಧೀಜಿಯವರನ್ನು 
ಎಂ.ಕೆ. ಗಾಂಧಿ ಎಂದೋ, “ಮೋಹನದಾಸ ಣದ 
ಎಂದೋ ಕರೆಯಬಹುದಾಗಿತ್ತು. ಆದರೆ ಮಹಾತ್ಮಾ ಎನ್ನುವ 
ಬಿರುದು ಬರಬೇಕಾದರೆ ಅದೇ ಗಾಂಧೀಜಿ ಅವರ ತಾಕತ್ತು. 
ಅದೇ ಅವರ ಮೇರು ವ್ಯಕ್ತಿತ್ವ ಗಾಂಧೀಜಿ ಅವರು ದೇಶದ 
ಸ. ಸಲುವಾಗಿ ತಮ್ಮ ಜೀವವನ್ನೆ ಮುಡಿಪಾಗಿಟ್ಟು 
ಅದರಲ್ಲಿ ಸಫಲತೆ ಸಾಧಿಸಿದರು ನಿಜ. ಆದರೆ ಇಷ್ಟೇ ಕೆಲಸ 
ಮಾಡಿದ್ದರೆ, ಅವರು ಕೇವಲ “ಸ್ವಾತಂತ್ರ್ಯಬೋಧ' ಪಟ್ಟಕ್ಕೆ 
ಮಾತ್ರ ಸೀಮಿತರಾಗುತ್ತಿದ್ದರು. ಅವರದು ಬಹುಮುಖ ಸ್ಯ 
ಶಕಪುರುಷ , ಸಂತ, ಫಕೀರ, ತತ ತ್ತ್ವಜ್ಜಾನಿ, ದಾರ್ಶನಿಕ, ಮುತದಿ, 
ಜನನಾಯಕ. ರಾಜಕಾರಣ ಮಹರ್ಷಿ, ಜೀವನ ಚರಿತ್ರೆಕಾರ 
ಮೌಲ್ಯ-ಸಿದ್ಧಾಂತಗಳ ಪ್ರತಿಪಾದಕ, ' ಶ್ರೇಷ್ಠ ಬರಹಗಾರ, 
ಸಮಾಜ ಸುಧಾರಕ, ಮುಖ್ಯವಾಗಿ ಯಾರು ಏನೇ ಹೇಳಲಿ 
ನಮ್ಮ ಸಮಾಜದಲ್ಲಿ ಮಹಿಳೆಯರು ಮತ್ತು ದಲಿತರ ಪರಿಸ್ತಿತಿ 
ಮಾತ್ರ ಸುಧಾರಿಸಿಲ್ಲ ಎನ್ನುವ ಹಿನ್ನೆ ಲೆಯಲ್ಲಿ ಸಮಾಜದ ಕಟ್ಟ. 
ಕಡೆಯ ಧನಿ ಇಲ್ಲದವರ. ಧ್ವನಿಯಾದವರು. ಹೀಗೆ ಅನ್ನೂ 
ಏನೇನೋ. ಹೇಳುವ ಭರಾಟೆಯಲ್ಲಿ ಗಾಂಧೀಜಿಯವರು. 
“ಶ್ರೇಷ್ಠ ಪತ್ರಕರ್ತರಾಗಿದ್ದರು' ಎನ್ನುವ ಅಂಶವೇ ಒಮೊಮೆ 
ಮರೆಯಾದರೆ, ಇನ್ನೊ ಮ್ಮ ಪ್ರಚಾರಕ್ಕೆ ಬರಲಿಲ್ಲವೇನೋ ಎನ್ನು ಭೆ 
ಆತಂಕ ನಿವಾರಣೆಯ ಓನ್ನಲೆಯಲ್ಲಿ ಹ "ಲೇಖನ ಸುರುಳಿ 
ಬಿಚ್ಚಿಕೊಂಡಿದೆ. ಉತ್ತಮ ಬರಹಗಾರರು, ಗಂಥ ರಚನೆಯಲ್ಲಿ 
ಮೇಲ್ಪಂಕ್ತಿಯುಳ್ಳವರು, ಬದುಕಿನ ವಿವಿಧ ಮಗ್ಗುಲುಗಳನ್ನು 
ಪರಿಚಯಿಸುವ 'ಮಹಾನುಭಾವರು, ಸಾವಿರಾರು ವೈವಿಧ್ಯಮಯ 
ಲೇಖನಗಳನ್ನು ಬರೆದವರು. ಇವೆಲ್ಲವುಗಳ ಫಲಶ್ರತಿಯ ಗಟ್ಟಿ 
ಬರಹದ ಒನ್ನೆ ಲೆಯಲ್ಲಿ, ಈ ಬರಹಗಳ ಅನುಭವದ ಧಾರೆ 
ಎರೆದ ರೂಪವೇ "ಮಹಾಪ ತ್ರಕರ್ತರಾದರು ಎನ್ನು ವುದು 
ಮಹತ್ವದ ಸಂಗತಿಯಾಗಿದೆಯಲ್ಲದೆ, ಪತ್ರಕರ್ತರಾಗಿದ್ದರು 
ಎನ್ನುವ ಜೊತೆಗೆ ಪತ್ರಿಕಾ ಧರ್ಮಕ್ಕೆ ಮತ್ತು ಈ ಕ್ಷೇತ್ರಕ್ಕೆ 
ನೀಡಿದ ಧರ್ಮ ವ್ಯಾಖ್ಯೆಗಳು ಗಾಂಧೀಜಿಯವರನ್ನು ಆದರ್ಶ 
ಪತ್ರಕರ್ತರನ್ನಾಗಿ ಬಿಂಬಿಸಿದೆ. ಯಂಗ್‌ ಇಂಡಿಯಾ ಪತ್ರಿಕೆಗೆ 
ಬರೆದ ಲೇಖನಗಳು, ಹರಿಜನ, ನವಜೀವನ, ಹರಿಜನ 
ಸೇವಕ, ಹರಿಜನ ಬಂಧು ಹೀಗೆ ಗಾಂಧೀಜಿಯವರ ಅಕ್ಷರ 
ಕುಶಲತೆಯಿಂದ ಅರಳಿದ ಪತ್ರಿಕೆಗಳು. ಈ ಪತ್ರಿಕೆಗಳ ಮೂಲಕ 
ಗಾಂಧೀಜಿಯವರ ನಿರ್ದಿಷ್ಟ. ನಿರಂಕುಶ, ವಶಾಲ ಹಾಗೂ 
ವಾಸ್ತವಿಕ ಚಿಂತನೆಯ ಫಲಶ್ರುತಿಗಳ ಹರಿದಾಡುವಿಕೆಯ 
ಪರಿಣಾಮವಾಗಿ, ಇಂದಿನ ಪತ್ರಕರ್ತರಿಗೂ ವಿವಿಧ 
ಸು ಮುನ“ ನಮ್ಮ ದೇಶ ಎದುರಿಸುತ್ತಿರುವ ಆರ್ಥಿಕ 

ಏರುಪೇರು, ಸಾಮಾಜಿಕ ಅಸಮಾನತೆ, ರಾಜಕೀಯ ಅವ್ಯವಸ್ಥೆ, 
ನನ ಬಿಕ್ಕಟ್ಟು ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿಯ 
ಸೈಗಳನ್ನು ಆಳವಾಗಿ ಅರಿಯುವ ಮೆತ್ತು ಸ ಸಮಸ್ಯೆಗಳಿದ್ದಲ್ಲಿ 
ಭಾ ಉಪಾಯಗಳನ್ನು ಶೋಧಿಸುವ ಕಾರ್ಯಕ್ಕೆ 

ಶ್ರೀಕಾರ ಹಾಕಿದರು. 

ಮುಂದುವರಿಯುವುದು... 


ಸಂಪುಟ : 2 - ಪಂಜಿಹೆ: 7 


ಅಪ್ಟೋಬರ್‌ 


ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ 
ತ ಉ ಕನ್ನಡಿಗ : 


ಡಾ. ಶಿವರಾಮ ಕಾರಂತ (ಅಶ್ಟೋಖಐರ್‌ 10, 1902- ಸೆಪ್ಟೆಂಬರ್‌ 12, 1997) 


- ಡಾ. ರಾಮಲಿಂಗೇಶ್ವರ (ಸಿಸಿರಾ) 


ಕನ್ನು ಡು ಪಾಡು ಹುಡಿಯನ್ನು ವಿಶ್ವವಿಖ್ಯಾತಣೊಳಸಿದ ಓಧಜರುಗಳ ಹಿರು ಪಲಿಜಯವೇ ಘಃ ಅಂಪಣ 


EE 


ಇಡಲ ಭಾರ್ಗವ”, “ನಡೆದಾಡುವ ವಿಶ್ವಕೋಶ” 


ಎಂದೇ ಖ್ಯಾತರಾಗಿದ್ದ ಕಾರಂತರು ಚಿಕ್ಕಂದಿನಲ್ಲೇ ಶಾಲೆ ಬಿಟ್ಟು 


ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದರು. ಹೀಗಿದ್ದೂ ಎಲ್ಲಾ 
ಜ್ಞಾನಶಾಖೆಗಳಲ್ಲೂ ಆಸಕ್ತಿ ಬೆಳೆಸಿಕೊಂಡದ್ದು, ಸ್ವಂತವಾಗಿ 
ಕಲಿತದ್ದು, ಕಲಿತದ್ದನ್ನು ಸರಳವಾದ ಕನ್ನಡದಲ್ಲಿ ಮಾತನಾಡಿದ್ದು, 
ಬರೆದದ್ದು ಈಗ ವಸಿಲೆಯಾಗಿದೆ. ಕನ್ನ ಡಕ್ಕೆ 3ನೇ ಜ್ಞಾನಪೀಠದ 
ಗೌರವ ಕಾರಂತರ, “ಮೂಕಜ್ಜಿಯ. ಕನಸುಗಳು” ಕೃತಿಗೆ 
ಬಂದಿದ್ದು, ಕನ್ನಡ ಕೀರ್ತಿ ತಾಕಿ ಉತ್ತುಂಗಕ್ಕೆ ಏರಲು 
ಕಾರಣರಾದರು. 


ಕನ್ನಡ ಸಾಹಿತ್ಯ-ಸಂಸ್ಕ ತಿಯ ಹರಿಕಾರ, ಕಾದಂಬರಿಕಾರ, 
ನಾಟಕಣರ, ಅನುವಾದಕ, ವೈಜ್ಞಾನಿಕ. ಬರಹಗಾರ ಕೋಟಾ 
ಶಿವರಾಮ ಕಾರಂತರು. ಆಡುಮುಟ್ಟದಸೊಪ್ಪಿಲ್ಲ ಎಂಬಂತೆ 
ಕನ್ನಡ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲಿ ಅದ್ವಿತೀಯವಾಗಿ 
ಸಾಹಿತ್ಯ ಮತ್ತು "ಅನುಷ್ಠಾನದಲ್ಲಿ ತೊಡಗಿ 'ಕೊಂಡವರಾಗಿದ್ದಾರೆ. 
ಡಾಡಿ ಬ 2. ಕಾರಂತರು ರಚಿಸಿದ ಕೃತಿಗಳಲ್ಲಿ ಕಾದಂಬರಿಗಳೇ 
ಹೆಚ್ಚು ತಮ್ಮ 96ನೆಯ ವಯಸಿನಲ್ಲಿ "ಹಕ್ಕಿಗಳ ಕುರಿತು ಬರೆದ 
ಅನ್ವೇಷಣಾ * ಕೃತಿ ವಿಶ್ವ ದಾಖಲೆಗೆ ಅರ್ಹವಾದುದಾಗಿದೆ. 
ಕರ್ನಾಟಕದ ಪ್ರಮುಖ 5ಲೆಯಾದ ಯಕ್ಷಗಾನದ ಉಳಿವಿಗೆ 
ಪ್ರಯತ್ನಿಸಿ, ಅದರಲ್ಲಿ ಹಲವು ಪ್ರಯೋಗಗಳನ್ನು ಮಾಡಿದ್ದರು. 
ತಾವೇ ಸ್ವತಃ ನೃತ್ಯವನ್ನು ಕಲಿತು, ಬ್ಯಾಲೆಯಲ್ಲೂ ಗಂಭೀರ 
ಪ್ರಯೋಗ ಮತ್ತು ಪ್ರಯತ್ನ ಮಾಡಿದ್ದರು. 
ಯಕ್ಷಗಾನ ತಂಡಗಳನ್ನು ಕಟ್ಟಿಕೊಂಡು ದೇಶ ವಿದೇಶಗಳಲ್ಲಿ ಈ 
ಕಲೆಯನ್ನು ಪ್ರಚುರಪ ಡಿಸಲು ಯತ್ನಿಸಿದರು. ಮಕ್ಕಳಲ್ಲಿದ್ದ ಪ್ರ ಪ್ರತಿಭೆ 
ಆರಂಭ ಪುತೂರಿನಲ್ಲಿ ಬಾಲವನವೆಂಬ ಮಕ್ಕಳ ಕೇಂದ್ರವನ್ನು 
ತೆರೆದಿದ್ದರು. ಪುತ್ತೂರಿನಲ್ಲಿ ಒಂದು ಮುದ್ರಣಾಲಯ ತೆರೆದು. 
ತಮ್ಮ ಪುಸ್ತಕಗಳನ್ನು ಮುದ್ರಿಸುತ್ತಿದ್ದರಲ್ಲದೆ, ತಮ್ಮ ಹಲವು 
ಕಾದಂಬರಿಗಳಿಗೆ ತಾವೇ ಮುಖಪುಟ ಚಿತ್ರಗಳನ್ನೂ ರಚಿಸಿ 
ಮುದ್ರಿಸಿದ ಬಹುಮುಖ ಪ್ರತಿಭೆ ಇವರದ್ದು. ಮೂಕಿ ಚಿತ್ರ 
ಹರಿಜನರ ಬದುಕನ್ನು ಆಧರಿಸಿದ್ದ ಡೊಮಿಂಗೋ (1930) 
ಚಿತ್ರವನ್ನು ತಾವೇ ಚಿತ್ರೀಕರಿಸಿ, ಅಭಿನಯಿಸಿ ನಿರ್ದೇಶಿಸಿದ್ದರು. 


ಅನಂತರ ಭೂತರಾಜ್ಯ (1931) ಎಂಬ ಮೂಕಿ ಚಿತ್ರ ಸಹ 


ನಿರ್ಮಿಸಿದ್ದರು. ಕಾರಂತರ ಕಾದಂಬರಿಗಳುದ್ದಕ್ಕೂ ಪರಿಸರದ 
ಚಿತ್ರಣ ಗಾಢವಾಗಿದೆ. ನಿಜ ಜೀವನದಲ್ಲೂ ಪರಿಸರದ 
ಉಳಿವಿಗೆ ಹೋರಾಡಿದ ಕಾರಂತರು, ಕೈಗಾ ಅಣುವಿದ್ಯುತ್‌ 
ಸ್ಥಾವರದ ವಿರುದ್ಧ ಹೋರಾಟಕ್ಕೆ ನಾಯಕತ್ವ ವಹಿಸಿ ಪರಿಸರ 
ನ್ಯಾಯದ ತಕ್ಕಡಿ' ಹಿಡಿದರು. "ಮಹಾನ್‌ “ಮಾನವತಾವಾದಿ 
ಕಾಲ ಜ್ಞಾನ ಕ್ಲಿತಿಜವನ್ನು ಅಷ್ಟ ದಿಕ್ಕಿಗೆ ಚಾಚಿದ ಅಕ್ಷರ 
ಪ್ರೇಮಿಯಾಗಿದ್ದರು. ಹಾಗೆಯೇ. ನೇರ, ನಿಷ್ಟುರ ವ್ಯಕ್ತಿತ್ವ ಅವರದು. 
ಜಾತೀಯತೆಯನ್ನು ವಿರೋಧಿಸುವ ಇವರ "ಚೋಮನ 
ದುಡಿ' ಕಾದಂಬರಿ ಚಲನಚಿತ್ರವಾಗಿಯೂ ಪ್ರಸಿದ್ಧವಾಯಿತು. 


ಇವರು, ಲೀಲಾ ಎಂಬುವವರನ್ನು 
ಅಂರ್ತಜಾತೀಯ ವಿವಾಹವಾಗಿದ್ದರು. 
1997ರಲ್ಲಿ ಸ್ಥಾಪಿತವಾದ ಯಾನದ 
ಮಂಟಪ ಸಂಘಟನೆಯಲ್ಲಿ ಪ್ರಧಾನ 
ಭಾಷಣಕಾರರಾಗಿದ್ದರು. 


ಡಾ. ಕಾರಂತರ ಹುಟ್ಟೂರಾದ 
ಸಾಲಿಗ್ರಾಮದಲ್ಲಿ (ಉಡುಪಿ ಜೆಲ್ಲೆ), 
ಕಾರಂತ ಸ್ಪತಿಚಿತ್ರ ಶಾಲೆ, ಕಾರಂತರ ಸ್ಮರಣಲೋಕವಾಗಿ 
ನಿರ್ಮಿಸಲಾಗಿದೆ. `ಅವರ ಕಾದಂಬರಿಗಳ ಆಶಯದ ದೊಡ್ಡ 
ಭಿತ್ತಿಚಿತ್ರಗಳು, ಯಕ್ಷಗಾನದ ದಿರಿಸುಗಳು, ಕಾದಂಬರಿಗಳ ' 
ಪ್ರತಿಗಳು, ಕಾರಂತರು. ಬರೆದ ಚಿತ್ರಗಳು, ಉಪಯೋಗಿಸುತ್ತಿದ್ದ. 
ಲೇಖನಿ ಮತ್ತಿತರ ವಸ್ತುಗಳನ್ನೊಂಡ ಸುಂದರ ವಸ್ತು 
ಸಂಗ್ರಹಾಲಯ ಇದು. ಸಾಲಿಗ್ರಾಮದ ಪೇಟೆಯ ಹೆದ್ದಾರಿಯ 
ಬದಿಯಲ್ಲೇ ಇರುವ ಇದರ ಉಸ್ತುವಾರಿಯನ್ನು ಮಾಲಿನಿ ಮಲ್ಯ 
ಅವರು ನೋಡಿಕೊಳ್ಳುತ್ತಿರುವರು. ಪರಿಸರ ಪ್ರೇಮಿ ಕಾರಂತರು, 
ಬಾಲ್ಯದಲ್ಲಿ ಕೆರೆಏರಿ ಸಮುದ್ರತೀರ, ಮರದ ನೆರಳಿನ 
ಪ್ರದೇಶಗಳಲ್ಲಿ ಸಮಯವನ್ನು ಕಳೆಯುತ್ತಿದ್ದರು. ಆಧುನಿಕ 
ವಿದ್ಯಾಭ್ಯಾಸ ಕೇವಲ ಹೊಟ್ಟೆಪಾಡಿಗಾಗಿ ಎಂಬುದು ಅವರ 


ಅಭಿಮತ. ನಿಜವಾದ ವ್ಯಕ್ತಿತ್ವದ ವಿಕಸನವಾದರೆ ಅದೇ ನಿಜವಾದ 


ಶಿಕ್ಷಣವೆನ್ನುವುದು .ಅವರ ಅಭಿಪ್ರಾಯವಾಗಿತ್ತು. 1920ರಲ್ಲಿ 
ಗಾಂಧೀಜಿ ಕ ಸ್ವಾತಂತ್ರ ಹೋರಾಟದಲ್ಲಿ ಶಾಲಾ ಮಕ್ಕಳು 
ಭಾಗವಹಿಸಬೇಕೆಂದು ಕರೆಕೊಟ್ಟಾಗ ಕಾರಂತರೂ ಚಳವಳಿಯಲ್ಲಿ 
ಭಾಗವಹಿಸಿದ್ದರು. “ಹುಚ್ಚು ಮನಸಿನ ಹತ್ತು ಮುಖಗಳು” ಅವರ 
ಅನುಭವ ಕಥನವಾಗಿದೆ. "ಮರಳಿ ಮಣ್ಣಿಗೆ ಅವರ ಮಹೋನ್ನತ 
ಕಾದಂಬರಿ. ಜ್ಞಾನಪೀಠ, ಪದ್ಮಭೂಷಣ, ಪಂಪ ಪ್ರಶಸ್ತ, 


. ನಾಡೋಜ ಪುರಸ್ಕಾರ, ವಿವಿಧ "ವಿಶ್ವವಿದ್ಯಾಲಯಗಳ ಗೌರವ 


ಡಾಕ್ಟರೇಟ್‌ಗಳು, "ಅಸಂಖ್ಯ ಗೋಷ್ಠಿಗಳ, ಸಮ್ಮೇಳನಗಳ 
ಅಧ್ಯಕ್ಷ ಪಟ್ಟಗಳು, ಸನ್ಮಾನಗಳು ಕಾರಂತರಿಗೆ ಪ್ರಧಾನ 
ಮಾಡಲ್ಪಟ್ಟವೆ. ತುರ್ತುಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ಅವರ 
ಸರ್ವಾಧಿಕಾರವನ್ನು ಧಿಕ್ಕರಿಸಿ ಕಾರಂತರು ಪದ್ಮಭೂಷಣ 
ಪುತಸ್ರಿಯ ಕೇಂದ್ರ ಸರಕಾರಕ್ಕೆ ವಾಪಸು ಮಾಡಿದ್ದು ಕೂಡ 

ಜಾಪ್ರಭುತ್ತ ವಿರುದ್ಧದ ನಡೆಗೆ ಸಾಹಿತಿಗಳ ಪ್ರತಿಭಟನೆಗೆ 
ವ ಪ್ರೇರಣೆಯಾಯಿತು. 


ಸಾಹಿತ್ಯ, ರಂಗಭೂಮಿ, ಚಲನಚಿತ್ರ, ವಿಜ್ಞಾನ, ಚಿತ್ರಕಲೆ, ಸಂಗೀತ, 
ಶಿಕ್ಷಣ. ರಾಜಕೀಯ, ಪತ್ರಿಕೋದ್ಯಮ, ಭಾಷೆ, ಸಂಸ್ಕತಿ ಹೀಗೆ 
ಪಟ್ಟಿ ಬೆಳೆಯುತ್ತದೆ. ಕಾರಂತರು ' ಬಾಲ ಪ್ರಪಂಚೆ', “ವಿಜ್ಞಾನ 
ಪ್ರಪಂಚ'ಗಳು, "ಸಿರಿಗನ್ನಡ ಅರ್ಥಕೋಶ, ಯಕ್ಷಗಾನ ಕುರಿತ 
ಪುಸ್ತಕಗಳು, ಶಿಲ್ಪಕಲೆ, "ಚಿತ್ರಕಲೆ. ಕುರಿತ ಗ್ರಂಥಗಳನ್ನು ಹಾಗೂ 
ಐವತ್ತಕ್ಕೂ ಹೆಚ್ಚು ನಾಟಕಗಳನ್ನು ರಚಿಸಿದ್ದಾರೆ. 


ಪಂಪುಟ : 2 - ಪಂಜಿಹೆ: 7 


ಭಾರತಿಯರ ಮಾಡೆ ಕಸ್ಲಾರ್‌ಬಾ ಮದ್ಯ ಸುಭಾಷ್‌ ಚಂದ್ರ ಬೋಸ್‌ 


ಳ್ಳ ಳಳ ಳ್ಳ ಳಳ್ಳಳ್ಳ್ಳ್ಳ ಳ್ಳ ಳ್ಳ್ಳ್ಳ್ಳಳ್ಳಳ್ಳಳ್ಳ್ಳ್ಳ್ಳ ಳ್ಳ ಳ್ಳ ಳ್ಳ ಳಳ ಳ್ಳ ಳಳ ಳಳ ಳಳ 


ಎ ಸುಭಾಷ್‌ ಗಟಾಡೆ 


SE ERB SESE 


ಮ 


ದೇಶವು ಆಸ್ತೂರ್‌ಖಾ ಅವರ 75ನೇ ಪುಣ್ಯತಥಿಯನ್ನು ಹಾಗೂ 15೦ನೇ ಜನ್ಮದಿನವನ್ನು ಹ್ಞಾಪಿಸಿಷೊಚ್ಟುವ 
ಸಂದರ್ಭದಲ್ಲ ಅವರ 6೦ಕ್ಞೂ ಹೆಚ್ಚು ವರ್ಷಗಟೆ ಅವಛಿಯ ಸಾರ್ವಜನಿಕ ಬದುಕಿನ ಹಲವು ಮುಖಗಚು ನಮ್ಮೆದುರು ಬಂದು 
ನಿಲ್ಲುತ್ತವೆ. ಒಬ್ಬಳು ಸ್ವಾತಂತ್ರ್ಯ ಹೋರಾಟದಾರ್ತಿಯಾಗಿ ಹಲವಾರು ನಾಗಲಿ ಪಠನ ಓರ್ವ 
ಮ: ಅವರು ಭಾಗವಹಿಸಿದ್ದರು. 


ಅವರ ಮರಿ ಮೊಮ್ಮಗಳು ತನ್ನ ಅಜ್ಜಿ ಲಕ್ಷಿ (೭ 1927ರಲ್ಲಿ 
ಕಸ್ತೂರ್‌ಬಾ ಜೊತೆ ತನ್ನ ತಂದೆ ರಾಜ್‌ ಗೋಪಾಲಚಾರಿ 
ಅವರೆಯೊಂದಿಗೆ ಸಿಲೋನ್‌ಗೆ ಹೋಗಿದ್ದಾಗ ಕಸ್ತೂರ್‌ಬಾ 
ತನ್ನನ್ನು ಹೇಗೆ ನೋಡಿಕೊಂಡರು ಎಂಬುದನ್ನು ಹೇಳುತ್ತಾರೆ. 
ಲಕ್ಷಿ ಸ್ಸ ಸೈಸ್ತೂರ್‌ಬಾ ಅವರ ಕಿರಿಯ ಸೊಸೆ. 


ಟು ಬೋಸಾರ್ದ್‌ನಲ್ಲಿ ಹೊಲೀಸ್‌ ಅತಿರೇಕಗಳ 
ಎರುದ್ಧ ಪ್ರತಿಭಟಿಸುತ್ತಿದ್ದ ಮಹಿಳೆಯರನ್ನು ಕುರಿತು 
ಕಸ್ತೂರಬಾ. ಸ್ಫೂರ್ತಿದಾಯಕವಾದ ಭಾಷಣ "ಮಾಡಿದ್ದರು. 
ಮಜಳೆಯರಿಗೆ ತನ್ನ ಬೆಂಬಲ ಘೋಷಿ ಪಿಸುವುದಕ್ಕಾಗಿ 
ಸಭೆ. ಮುಗಿದ ಬಳಿಕ" ಅವರು ಕೆಲವು ಹಳ್ಳಿಗಳಿಗೆ ಭೇಟಿ 
ನೀಡಿದರು. 'ಆ ಸಂದರ್ಭದಲ್ಲಿ ಅವರು ನೀಡಿದ ಪತ್ರಿಕಾ 
ಹೇಳಿಕೆ ಗಮನಾರ್ಹವಾಗಿದೆ. “ನಾನು ಹೋದಲ್ಲೆಲ್ಲ ಎಡೆ, 
ತಲೆ, ಸೊಂಟ ಮತ್ತು ಕಾಲಿನ ಮೇಲೆ ಲಾಠಿ ಹೊಡೆತಗಳ 
ಕಲೆಗಳನ್ನು ನೋಡಿದೆ. ಹೊಲೀಸರು ಮಕ್ಕಳಿಗೆ ಹೊಡೆದರು. 
ಮಹಿಳೆಯರನ್ನು ಅವರ ತಲೆ ಕೂದಲು ಹಿಡಿದು ಎಳೆದರು. 


ಮಹಿಳೆಯರ ಸ್ತನಗಳ ಮೇಲೆ ಮುಷ್ಟಿಯಿಂದ ಗುದ್ದಿದರು. 


ಮತ್ತು ಅವಾಚ್ಯ ಮಾತುಗಳನ್ನಾ ಡಿದರು. ಎಂಬುದನ್ನು' ಕೇಳಿ 
ನಾನು ದುಪ ಸಟ್ಟು ಮರುಗಿದೆ. ಗುಜರಾತಿನಲ್ಲಿ ಮಹಿಳೆಯರನ್ನು 
ಅಷ್ಟೊಂದು” “ಅಮಾನವೀಯವಾಗಿ ನಡೆಸಿಕೊಂಡದ್ದನ್ನು 
ನಾನು ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನೋಡಿದ್ದು 
ಆಗಲೇ. ಹೊಲೀಸ ರು ಮಹಿಳೆಯರ ಮೇಲೆ ಆ ರೀತಿಯಾದ 
ದೌರ್ಜನ್ಯ ನಡೆಸಿದ್ದನ್ನು ನಾನು ಬೇರೆ ಎಲ್ಲಿಯೂ ನೋಡಿಲ್ಲ”. 


ಅವರ ಸಾವಿನ ನಂತರ ಕೆಲಮಿತ್ರರು ಕೂಡಿಕೊಂಡು 
ಕಸ್ತೂರ್‌ಬಾ ಗಾಂಧಿ ಸ್ಮಾರಕ ನಿಧಿಯನ್ನು ಸ್ಥಾಪಿಸಿದರು. 
ಇದು ತುಂಬಾ ಔಚಿತ್ಯಪೂರ್ಣಿವಾದ ಒಂದು ಕೆಲಸವಾಗಿತ್ತು 
ಸೂಕ್ತವಾದ ಒಂದು ನಿರ್ಧಾರವಾಗಿತ್ತು. ನಿಧಿಯ ಉದ್ದೇಶ 
ಮಔಳೆಯರು. ಹಾಗೂ ಹೆಣ್ಣುಮಕ್ಕಳ `ಕಲ್ಯಾಣವಾಗಿತ್ತು ಈ 
ಉದ್ದೇಶಕ್ಕಾಗಿ ನಿಧಿ ಸಂಗ್ರಹಿಸುವ ಓಂದು ಅಭಿಯಾನವನ್ನು 
ಹಮ್ಮಿಕೊಳ್ಳಲಾಗಿತ್ತು. ಜೈಲಿನಿಂದ ಬಿಡುಗಡೆಯಾದ ಬಳಿಕ 
ಗಾಂಪೀಜಿ" ಕೂಡ” ನದಿ” ಸಂಗಹ ಕಾರ್ಯಕ್ಕೆ ನೆರವಾದರು. 
ಮತ್ತು ನಿಧಿಯ ಸಮರ್ಪಕ ವಿತರಣೆಗಾಗಿ ಬೇಕಾಗಿದ್ದ 
ಮಾರ್ಗದರ್ಶಿ ಸೂ ತ್ರಗಳನ್ನು ಅವರು ನಿಗದಿಪಡಿಸಿದರು. 
ಆಗ ಇದ್ದ ವಾತಾವರಣವನ್ನು ಪರಿಸ್ಥಿತಿಯನ್ನು ಗಮನಿಸಿದರೆ 
ಭಾರತದ. ವಿವಿಧ ಸ್ತರಗಳ 'ಜನರಿಂದ ಆ ನೆಧಿಯ ವಿಶ್ವಸ್ಥ 
ಮಂಡಳಿಗೆ ಧನಾತ್ಮಕವಾದ. ಪ್ರತಿಕ್ರಿಯೆ ದೊರಕಿತು. ಮತ್ತು 
ವಿಶ್ವಸ್ಥ ನಿಧಿಗೆ ದೇಶದ ಮೂಲೆ ಮೂಲೆಗಳಿಂದ ಕಾಣಿಕೆಗಳು. 
ಕೊಡೆಗೆಗಳು ಹರಿದು ಬಂದವು. 


ಆದರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಹಿಂದೂ 
ಸಂಘಟನಾಕಾರರು 
ಉತ್ಸಾಹದಿಂದ 


ಸಮಾಧಾನ 
ಪ್ರತಿಕ್ರಿಯಿಸಲಿಲ್ಲ 


ಹೊಂದಿರಲಿಲ್ಲ. 
ಎಂಬುದು ಕೂಡ 


ಸಂಪುಟ : 2 - ಪಂಜಿಹೆ: 7 - ಅಷ್ಟೋಬರ್‌ 


ನಿಶ್ಚಿತವಾಗಿ ಕಾಣುತ್ತದೆ. ಆ ಸಂದರ್ಭದಲ್ಲಿ 
ಅವೆರು ಗಾಂಧೀಜಿಯ ಮಹತ್ವವನ್ನು 
ಕುಗ್ಗಿಸುವುದಷ್ಟೇ ಅಲ್ಲದೇ ಕಸ್ತೂರ್‌ಬಾ 
ಅವರು ಸಾತಂತ ಹೋರಾಟದಲ್ಲಿ 
ವಹಿಸಿದ "ಯಾವುದೇ ಪಾತ್ರವನ್ನು 
ಅಲ್ಲಗಳೆಯಲು ಮತ್ತು ಆಕೆಯ ಸಮಗ 
ಬದುಕನ್ನು ಓರ್ವ ಸಾಮಾನ್ಯ ಗೃಹಿಣಿಯ 
ಮಟ್ಟಕ್ಕಷ್ಟೆ ಗ ಅಳಿಸಲು ಬಳಸಿಕೊಂಡರು. 
ಭವ ಮಹಾಸಭಾದ ನಾಯಕ ವಿನಾಯಕ ದಾಮೋದರ 
ಸಾವರ್ಕರ್‌ ಆಗ ತನ್ನ ಅತ್ಯ ೦ತ ವಿಷಪೂರಿತ ಸ್ವಭಾವವನ್ನು 
ಹೊರಗೆಡಹಿದರು. ಗಾಂಧೀಜಿ ಬಗ್ಗೆ ತನಗಿದ್ದ ಒಂದು ದಶಕದ 
ದ್ವೇಷ ಕ್ಕ ಪ್ರತೀಕಾರ ತೀರಿಸಲು ಅದನ್ನೊ ದು ಅವಕಾಶವಾಗಿ 
ಅವರು ಬಳಸಿಕೊಂಡರು. ಅವರು ಅಂಡಮಾನ್‌ ಜೈಲಿನಿಂದ 
ತನ್ನನ್ನು ಅವಧಿಗೆ ಮೊದಲೇ ಬಿಡುಗಡೆಗೊಳಿಸಬೇಕೆಂದು 
ಒಂದು" ಸಂದರ್ಭದಲ್ಲಿ ಬ್ರಿಟಿಷ ಪರಿಗೆ ಹಲವಾರು ಮನವಿಗಳನ್ನು 
ಸಲ್ಲಿಸಿದ್ದರು. ಯುದ್ಧದಲ್ಲಿ ಬ್ರಿಟಿಷರ ಕೈ ಬಲಪಡಿಸುವುದಕ್ಕಾಗಿ 
ಭಾರತದಾದ್ಯಂತ ಪ್ರವಾಸ ಕೈಗೊರಡು “ಹಿಂದೂಗಳನ್ನು 
ಮಿಲಿಟರೀಕಶಿಸಿ, ರಾಷ್ಟವನ್ನು ರ್‌ ಎಂಬ ಕರೆ 
ನೀಡುತ್ತಾ ದೇಶದ ಹಿ6ದೂ ಯುವಕರನ್ನು ಬ್ರಿಟಿಷ್‌ ಸೇವೆಗೆ 
ಸೇರುವಾತೆ ಪ್ರೋತ್ಸಾಹಿಸಿದ್ದರು. ಅವರು “ಆಗ ನೀಡಿದ್ದ 
ಪತ್ರಿಕಾ ಹೇಳಿಗೆ "ಹೀಗಿತ್ತು: “ಹಿಂದೂ ಸಂಘಟನಾಕಾರರು 
(ಸ ಸಂಘಟಿಸಾನ್‌) ಕಾಂಗೆಸ್‌ ವಾದಿ ಕಸ್ತೂರ್‌ಬಾ ನಿಧಿಗೆ 
ಒಂದು ಪೈಸೆಯನ್ನು ಕೂಡ ದೇಣಿಗೆಯಾಗಿ ನೀಡಬಾರದು.” 


ಬ್ರಿಟಿಷ್‌ ಆಳ್ವಿಕೆಯನ್ನು ಕೊನೆಗೊಳಿಸುವ ಉದ್ದೇಶಕ್ಕಾಗಿ 


| ಪ್ರಾಣತೆತ್ತು ಹೆತಾತ್ಮರಾದ ಪುರುಷರ ಮತ್ತು ಮಲಿಳೆಯೆರ 


ಬಗ್ಗೆ ಅವರ ಸಾವುಗಳ ಬಗ್ಗೆ ಗಾಂಧೀಜಿ ತಾಳಿದ್ದರೆನ ಲಾದ 
ನವನ್ನು ಪ್ರಶ್ನಿಸುತ್ತಾ ಸ ಸಾವರ್ಕರ್‌ ಆ ಪತ್ರಿಕಾ ಡೇಳಿಕೆ 
ನೀಡಿದ್ದರು. ಇದು ಅವರಿಗೆ ಗಾಂಧಿ ಬಗ್ಗೆ ಇದ್ದ ಆಳವಾದ 
ದ್ವೇಷದ ಸೂಚನೆಯಾಗಿತ್ತು. ಸಂಕೇತವಾಗಿತ್ತು. “ಭಾರತದಲ್ಲಿ 
ಆಗುತ್ತಿದ್ದ ಬೆಳವಣಿಗೆಗಳ “ಬಗೆ ಅವರು ಹತಾಶರಾಗಿದ್ದರು. 
೨ ಹತಾಶೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಅವರು ಆಗ 
ಷರ ಕೈಗೊಂಬೆಯಂತೆ ಕಾಣಿಸುತ್ತಿದ್ದರು. ಎಷ್ಟರ ಮಟ್ಟಿಗೆ 
ನ €ಶದ ಸ ಸ್ವಾತಂತ್ರ್ಯ ಹೋರಾಟದಲ್ಲಿ ಸೂರ್‌ 
ವಹಿಸಿದ ಪಾತ್ರವನ್ನು ವಸ್ತುನಿಷ್ಠವಾಗಿ ಪರಿಗಣಿಸಲು ಕೂಡ 
ಅವೆರು ಅಸ ಸಮರ್ಥರಾಗಿದ್ದರು. ಆ ಪಾತ್ರವನ್ನು ಸುಭಾಷ್‌ 
ಚಂದರ ಬೋಸ್‌ ಸರಿಯಾಗಿ ಗುರುತಿಸಿದ್ದರು. 


ಮುಂದುವರಿಯುವುದು... 


ಸೌಜನ್ಯ : ವಾರ್ತಾಭಾರತಿ : ದಿ.11.03.2019 
ಸಂಗ್ರಹ : ಡಾ.ವಿ. ಪ್ರಶಾಂತ್‌, ಸಂ : ಬೆಂ. ಗ್ರಾ. ಜಿಲ್ಲೆ 


ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ 
ಕರ್ನಾಟಕ ಪಟ್ಟದ ಪೃಷ್ಟರಾಜ 


(ಹಿಂದಿನ ಸ 
ಮಿಂಟೋ - 

ಸುಧಾರಣೆಗಳನ್ನೂ, ಪ್ರಜಾಪ್ರತಿನಿಧಿ 
ಸಬೆಯ ಸದಸ್ಯರಿಗೆ ಹಕ್ಕು 
ಜವಾಬ್ದಾರಿಗಳನ್ನು ಮುತ್ತು 
ವಿಶೇಷ ಹಕ್ಕು ಹಾಗೂ ಪ್ರಾತಿನಿದ್ಯ 
ವಹಿಸುವ ಮುಖಾಂತರ ಜಾರಿಗೆ 
ತಂದರು. ವಿಶೇಷ ಹಕ್ಕು ಹಾಗೂ 
ಪ್ರಾತಿನಿಧ್ಯಗಳು ಈ ಕೆಳಕಂಡಂತಿವೆ. 


1 ವರ್ಷದಲ್ಲಿ ಎರಡು ಬಾರಿ ಪ್ರಜಾಪ್ರತಿನಿಧಿ ಸಭೆ ನಡೆ- 
ಯತಕ್ಕದ್ದು. | | 
2 ಪ್ರತಿಯೊಬ್ಬ ಸದಸ್ಯರಿಗೂ: ಅಧಿವೇಶನದ 
-.ಪೂರ್ವಭಾವಿಂತಾಗಿಂತೇ ಮಂಡಿಸಲಿರುವ 
ವಿಷಯಗಳ ಕರಡು ಪ್ರತಿಗಳನ್ನು ಕಳುಹಿಸುವುದು. 


3. ಸರ್ಕಾರದ ಆಯವ್ಯಯದಲ್ಲಿ ಚರ್ಚಿಸುವ ಹಕ್ಕು 

4. ಸಾರ್ವಜನಿಕ ಹಿತಾಸಕ್ತಿಯ ಅಥವ ಮಹತ್ವದ 
ವಿಷಯಗಳಲ್ಲಿ ಪ್ರಶ್ನೆ ಕೇಳುವುದು. 

5. ಪ್ರತಿಯೊಬ್ಬರು ಇಪ್ಪತ್ತು ಪ್ರಶ್ನೆಗಳನ್ನು (ಮೊದಲು 12 
ಪ್ರಶ್ನೆಗಳು) ಕೇಳುವ ಹಕ್ಕುಗಳು. 


6. ಉಪ ತಾಲ್ಲೂಕುಗಳಿಗೆ ಈಗಿನ ಪ್ರಾತಿನಿಧ್ಯವನ್ನು : 


ಹೊರತುಪಡಿಸಿ ಪ್ರತ್ಯೇಕ ಪ್ರಾತಿನಿಧ್ಯ. 
7: ಆಯವ್ಯಯದಲ್ಲಿ ಮಹಾರಾಜರ ಕುಟುಂಬಕ್ಕೆ 
ಕೊಡಬೇಕಾದ ಹಣದ ವಿವರ ಹಾಗೂ ಅನುಮೋದನೆ. 


8. ನ್ಯಾಯ ವಿಧೇಯಕ ಸಭೆಗೆ, ಪ್ರಜಾಪ್ರತಿನಿಧಿ ಸಭೆಯಿಂದ 


4 ಜನ ಸದಸ್ಯರನ್ನು ಆಯ್ಕೆ ಮಾಡುವುದು (ಮೊದಲು. 


ಇಬ್ಬರು ಸದಸ್ಯರ ಪ್ರಾತಿನಿಧ್ಯ) 
ನ್ಯಾಯ ಏಧೇಯಕ ಸಭೆ 


ಈ ಸಭೆಯನ್ನು 1908ರಲ್ಲಿ ಪ್ರಾರಂಭಿಸಲಾಯಿತು. 
ಈ ಸಭೆಯನ್ನು ಸ್ಥಾಪಿಸುವ ಮುಖ್ಯ ಉದ್ದೇಶವೆಂದರೆ 
ಸಂಸ್ಥಾನದ ಶಾಸನಗಳನ್ನು ರಚಿಸುವುದು ಮತ್ತು ಅನುಷ್ಠಾನಕ್ಕೆ 
ಅನುವುಗೊಳಿಸುವುದಾಗಿತ್ತು. 59 ಸದಸ್ಯ ಬಲವುಳ್ಳ ಈ 
ಸಭೆಯ ಅವಧಿ 4 ವರ್ಷಗಳಾಗಿದ್ದು, 28 ಸದಸ್ಯರನ್ನು 
ಸರ್ಕಾರದಿಂದಲೂ, 22 ಸದಸ ರನ್ನು ಚುನಾವಣೆಯಿಂದಲೂ 
ಆರಿಸಿಲಾಗುತ್ತಿತ್ತು ಸರ್ಕಾರದ ಅಧಿಕಾರಿಗಳು 20 ಮಂದಿ ಉಳಿದ 
8 ಜನರನ್ನು ನಾಮ ನಿರ್ದೇಶನ ಮಾಡಲಾಗುತ್ತಿತ್ತು. ಎಂಟು 
ಜಿಲ್ಲೆಗಳಿಂದ ಇಬ್ಬರು ಸದಸ್ಯರು, ಬೆಂಗಳೂರು - ಮೈಸೂರು 
ಮುನಿಸಿಪಲ್‌ ವಿಭಾಗದಿಂದ ತಲಾ. ಒಬ್ಬರನ್ನೂ, ಕಾರ್ಮಿಕ, 


ಅಂದಿರಾ ಕೃಷ್ಣಪ್ಪ 


ತಲಾ ಒಬ್ಬರು ಪ್ರನಿನಿಧಿಯನ್ನು ಆರಿಸಲಾಗುತ್ತಿತ್ತು. ಈ 
ಸಭೆಗೆ, ಶಾಸನಗಳ ರಚನೆ, ಆಯವ್ಯಯಗಳ ಮೇಲೆ 
ಚರ್ಚೆ, ಸಾರ್ವಜನಿಕ ಹಿತಾಸಕ್ತಿ ವಿಷಯಗಳ ಮೇಲೆ 
ಚರ್ಚಿಸಲು ಅವಕಾಶ ಕೊಡುವುದರ ಮೂಲಕ, ಜನರು 
ಆಡಳಿತದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತಾಯಿತು. 
ಸರ್‌. ಪುಟ್ಟಣ್ಣ ಶೆಟ್ಟರೂ, ಹೊಸಕೊಪ್ಪ ಕೃಷ್ಣರಾವ್‌, ಎಂ. 
ಬಸವಯ್ಯ, ಹಾಸನದ ನಂಜುಂಡಯ್ಯ, ಶ್ರೀರಂಗಪಟ್ಟಣದ 
ನರಸಿಂಗರಾಯರು, ಎಂ. ಸುಬ್ಬಯ್ಯ, ವೆಂಕಟಶಾಮಣ್ಣ, ಖಾನ್‌ 
ಅಬ್ಬಾಸ್‌ ಖಾನ್‌, ಮೀರ್‌ ಹಂಜಾ ಹುಸೇನ್‌, ಗುಲಾಂ 
ಅಹ್ಮದ್‌ ಕಲಾಮಿ - ಮುಂತಾದವರು ಸಭೆಯ ಕಾರ್ಯ 
ಕಾಲಾಪಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿದ್ದರು. 


ಹಿಂದುಆದ ವರ್ಗದ ಜಾಗೃತ 


ಈ ಎಲ್ಲಾ ಸುಧಾರಣೆಗಳಿಂದ ರಾಜಕೀಯ ಅಧಿಕಾರದಲ್ಲಿ 
ಹಾಗೂ ಆಡಳಿತದಲ್ಲಿ ಬ್ರಾಹ್ಮಣೇತರರು, ಹೆಚ್ಚಾಗಿ 
ಭಾಗವಹಿಸಲಾರಂಭಿಸಿದಂತೆ, ಬ್ರಾಹ್ಮಣೇತರರ ಸಂಘಟನೆಗಳು 
ತಲೆ ಎತ್ತಲಾರಂಭಿಸಿದವು. ಪಕ್ಕದ ಮುಂಬೈ ಪ್ರಾಂತ್ಯದ, 
ಕೊಲ್ಲಾಪುರ ಸಂಸ್ಥಾನದಲ್ಲಿ ಶಾಹುಮಹಾರಾಜರು, ಸಾಮಾಜಿಕ 
ಪರಿವರ್ತನಾ ಆಂದೋಳನದ ಪತಾಕೆಯನ್ನೇ ಹಾರಿಸಿದ್ದರು. 
ಅವರು ಕೈಗೊಂಡ ಶಿಕ್ಷಣ ಸುಧಾರಣೆಗಳು, ಶೂದ್ರಾತಿ 
ಶೂದ್ರರಿಗೆ ಶಿಕ್ಷಣದಲ್ಲಿ ಮೀಸಲಾತಿ, ಉದ್ಯೋಗದಲ್ಲಿ 50% 
ಮೀಸಲಾತಿ, ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ಹಾಸ್ಟೆಲ್‌ 
ಸೌಲಭ್ಯಗಳು, ವಿದ್ಯಾರ್ಥಿ ವೇತನ, ಅಸ್ಪಶ್ಯತೆ ನಿವಾರಣಾ 
ಕ್ರಮಗಳು ಇತ್ಯಾದಿ ವರದಿಗಳು - ಸುದ್ದಿಗಳು ಮೈಸೂರು 
ಸಂಸ್ಥಾನಿಗರ ಗಮನಕ್ಕೆ ಬಂದಿತ್ತು. ಇದೇ ವೇಳೆಯಲ್ಲಿ 
ಮದ್ರಾಸ್‌ನಲ್ಲಿ ರಾಮಸ್ವಾಮಿ ಮೊದಲಿಯಾರ್‌, ಟಿ.ಎಂ. 
ನಾಯಕ್‌, ಪಿಟಿ. ಚಿಟ್ಟಿಯಾರ್‌ ಹಾಗೂ ಪೆರಿಯಾರ್‌ 
ರಾಮಸ್ವಾಮಿ ನಾಯಕ್‌ ಅವರ ದ್ರಾವಿಡ ಚಳುವಳಿ ಮತ್ತು 


ಜಸ್ಟೀಸ್‌ ಪಾರ್ಟಿಯ ಪ್ರಭಾವ ಉಂಟಾಯಿತು. ಮೈಸೂರು 


ಸಂಸ್ಥಾನದ ಬ್ರಾಹ್ಮಣೇತರರ ಮೇಲೆ ಮೈಸೂರು ಆಡಳಿತದಲ್ಲಿ 
90% ಬ್ರಾಹ್ಮಣರೇ ತುಂಬಿರುವುದೂ, ಮೈಸೂರು ಆಡಳಿತದಲ್ಲಿ 
ಮದ್ರಾಸ್‌ ಅಯ್ಯರ್‌ ಮತ್ತು ಆಂಧ್ರದ ಸ್ಮಾರ್ಥರು ಪ್ರಾಬಲ್ಯ 
ಹೆಚ್ಚಾಗಿರುವುದನ್ನು ಗಮನಿಸಿದ್ದರಿಂದಲೇ “ಮೈಸೂರು 
ಮೈಸೂರಿನವರಿಗೆ ಮಾತ್ರ” ಎಂಬ ಕೂಗು ಮೈಸೂರು 
ಬ್ರಾಹ್ಮಣರಿಂದ ಹೊರಟಿತ್ತು. 


ಮುಂದುವರಿಯುವುದು... 
ಸೌಜನ್ಯ : ಕ.ಆ.ಸೇ. ಸಂಘದ 2013-14ರ 
“ಅನುಷ್ಠಾನ' ಸಂಚಿಕೆ ' 


18 | ಸಂಪುಟ : ೭ - ಹ೦ಜತೆ : 7 - ಅಕ್ಟೂಖರ್‌ 


'ಮಹಾತ್ಯ ಗಾಂಧಿ ಮತ್ತು ಸ್ಚಚ್ಛ ಭಾರತ 


(ಹಿ೦ದಿನ ಸಂಚಿಕೆಯಿಂದ ಮುಂದುವರಿದಿದೆ) 
IS SSS SS 


ಮೇಲೊ ್ನೀಟಕ್ಕೆ ಈ ಪದ್ಧತಿಯ ಅಸ್ತತ್ತಕ್ಕ ಕಾರಣವಾದ 
'ಮೂಲ ಅಪರಾಧಿಗಳು ಖಾಸಗಿಯವರಲ್ಲ ಬದಲಿಗೆ, 
ಸಾರ್ವಜನಿಕ ವಲಯದವರು. ಉದಾಹರಣೆಗೆ ಭಾರತೀಯ 
ರೈಲ್ವೆಯು ಈ ಕೆಲಸ ಮಾಡುವವರಿಗಾಗಿ ಅತಿ ದೊಡ್ಡ 
ಉದ್ಯೋಗವಕಾಶ ಕಲ್ಪಿಸುತ್ತಿದೆ. ಇದರ ಪ್ರಮಾಣವನ್ನು 
ಕಂಡುದಿಡಿಯುವುದು ಕಷ್ಟದ. ವಿಷಯ. ಏಕೆಂದರೆ ಇಂದಿಗೂ 


ಸಹ ಬಹುತೇಕ ರೈಲುಗಳಲ್ಲಿ ಶೌಚ ವಿಲೇವಾರಿ ಮಾಡಲು 


ಬಹಳಷ್ಟು ಕೆಲಸಗಾರರು ಕಾಂಟ್ರಾಕ್ಷರ್‌ಗಳ ಮುಖಾಂತರ 
ಬರುತ್ತಾರೆ. ಅವರ ಆದಾಯ ದಿನಕೆ ಸುಮಾರು 200 
ರೂಪಾಯಿಗಳು ಕೈಗೆ ಧರಿಸಲು ಗ್ಲೌಸ್‌ ಸಿಕ್ಕರೆ ಅದೇ 

ದೃಷ್ಟ ಅವರಿಗೆ ರಕುವ ರಕ್ಷಣಾ "ಸೌಲಭ್ಯಗಳೂ ಸಹ 
ಇ ವಷ್ಟು ಕಡಿಮೆ. ಇಲ್ಲಿಯವರೆಗೆ ಅಂದಾಜು 1/3ರಷ್ಟು 
ಜೋಗಿಗಳು ಮಾತ್ರ ಆಧುನಿಕ ಜೈವಿಕ ಶೌಚಾಲಯವನ್ನು 
ಹೊಂದಿವೆ. ಜಾತಿ” ಆಧಾರ ಹಾಗೂ ಬಲವಾಗಿ 
ಬೇರೂರಿದ ಕೈಯಿಂದ ಕಲ್ಮಶ ತೆಗೆಯುವ ಪದ್ಧತಿಯು 
ನಮ್ಮ ಸರಾ ನೀತಿಯ ಒಂದು ಭಾಗವಾಗಿದೆ. 
ಸ್ವಚ್ಛ" ಭಾರತ ಮಿಶನ್‌ನ ಯಶಸ್ಸು ಬಹುಮಟ್ಟಿಗೆ 
ಈ ಪದ್ಧತಿಯ ನಿವಾರಣೆಯ ಮೇಲೆಯೇ ಅವಲಂಬಿಸಿದೆ. 
ಆದ್ದರಿಂದ ಸ್ಚಚ್ಛ ಭಾರತದ ನಾಲ್ಕು ಮುಖ್ಯ ಗುರಿಗಳು 
ಸ್ಪಷ್ಟವಾಗಿವೆ. ಬಯಲು ಶೌಚ * ಮುಕ್ತಗೊಳಿಸುವುದು, 
ಬರಿಗೈಯಿಂದ ಕಲ್ಮಶ ಸ ಸಂಗ್ರಹಣೆ ಮಾಡುವ ಪದ್ಧತಿಯ 
ನಿರ್ಮೂಲನೆ, ಆಧುನಿಕ ಹಾಗೂ ವೈಜ್ಞಾನಿಕ ಪ ಪದತಿಯಿಂದ 
ಘನ ತ್ಯಾಜ್ಯ ನಿರ್ವಹಣೆ ಮಾಡುವುದು, ಆ ೇಗ್ಯಕರ 
ನೈರ್ಮಲ್ಯ ಅಭ್ಯಾಸ,” ಕುರಿತಂತೆ ನಡವಳಿಕೆಯಲ್ಲಿ ಬದಲಾವಣೆ 
ತರುವುದು. ಆದರೆ ಎಲ್ಲ ಪ್ರಯತ್ನ ಮತ್ತು ಸಂಪನ್ಮೂ ಲಗಳು 
ಮೊದಲನೆಯದರ ಮೇಲೆ ಕೇಂದ್ರೀಕೃತವಾಗಿವೆ. “ದರೆ 
ಕೈಯಿಂದ ಕಲ್ಮಶ ಸ್ಚಚ್ಛ ಮಾಡುವ ಪ ಪದ್ಧತಿಯ ನಿರ್ಮೂಲನೆ, 


ಪಿ ಕೆಲಸ ಗಾರರ ಪ ಪುರ್ನವಸ ಸತಿ ಹಾಗೂ ಇದಕ್ಕೆ ಸಂಬಂಧಿಸಿದ. 


ಘನ ತ್ಯಾಜ್ಯ ನಿರ್ವಹಣೆ ಬಗ್ಗೆ ಯಾರೂ" ಆಸಕ್ತಿಯನ್ನು 
ತೋರಿಸುತ್ತಿಲ್ಲ. ಈಗ ಬಹಳೆ' ದೊಡ್ಡ ಪ್ರಮಾಣದಲ್ಲೆ 


ಶೌಚಾಲಯಗಳು ನಿರ್ಮಾಣವಾಗುತ್ತಿವೆ. ಆದರೆ ೇ ಅವುಗಳನ್ನು | 


ಸ್ವಚ್ಛ ಮಾಡುವ ಬಗ್ಗೆ ಒಂದು ನರ್ದಿಷ್ಟ ಕಾರ್ಯತಂತ್ರದ 
ತೆ ಎದ್ದು ಕಾಣುತ್ತಿದೆ. ಶೌಚವನ್ನು ವೆ ಜ್ಞಾನಿಕ 
ಪದ್ಧತಿಯಲ್ಲಿ ವಿಸರ್ಜಿಸುವ ಬಗ್ಗೆ ಹಾಗೂ ee 
ನಿರರಿತರ “ನೀರಿನ ಸೌಲಭ್ಯ "ಒದಗಿಸುವ ಬಗ್ಗೆ ಕಾಳಜಿ 
ತೋರಿಸಲಾಗುತ್ತಿಲ್ಲ. ಮಾನವ ಮಲಸಂಗಹಣೆ 'ಪದ್ಧತಿಯ 
ನಿರ್ಮೂಲನೆಗೆ” "`ತಂತ್ರಜ್ಞಾನಾಧಾರಿತ ಉಪ ಪಕರಣಗೆಳನ್ನು 
ಉಪಯೋಗಿಸಲು ಬಂಡವಾಳವೇ ಇಲ್ಲದ ಪರಿಸ್ಥಿತಿ ಇದೆ. 


ಈ ಯೋಜನೆಯಿಂದಾದ ಅತ್ಯಂತ ಪ್ರಮುಖ ಲಾಭ 
ಮತ್ತು ಅನುಕೂಲವೆಂದರೆ ಹೆಣ್ಣು: ಮಕ್ಕಳ ಶಿಕ್ಷಣದಲ್ಲಿ 
ಅಭಿವೃದ್ಧಿ ಆಗಿರುವುದು. ಈ ಹಿಂದೆ ಹಳ್ಳಿಗಳ ಶಾಲೆಗಳಲ್ಲಿ 
ಶೌಚಾಲಯ ವ್ಯವಸ್ಥೆ ಇಲ್ಲದ ಕಾರಣ, ಹೆಣ್ಣು ಮಕ್ಕಳು ಶಾಲೆಗೆ 


೭ ೭ 1 


ಡಾ. ವೂಡೇ ಪಿ. ಕೃಷ್ಣ 


ಮು ಮಮ 


ಹೋಗಲು ಹಿಂದೇಟು ಹಾಕುತ್ತಿದ್ದರು. ಗೆ ಶಾಲೆಯ 
ಆವರಣದಲ್ಲಿಯೇ ಶೌಚಾಲಯಗಳು ನಿರ್ಮಾಣವಾದ 
ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ 
ಬರುತ್ತಿದ್ದಾರೆ. “ಹಾಗೂ ಮಧ್ಯದಲ್ಲಿಯೇ' ಶಾಲೆ' ಬಿಡುವವರ 


ಸಂಖ್ಯೆಯೂ ನಿಧಾನವಾಗಿ ಅಳಿಮೆಖವಾಗುತಿದೆ. 


onde ಒಂದಿಷ್ಟು ಸಾಧನೆ ಮಾಡಿದ್ದರೂ ಸಹ 
ಮುಂದೆ ಮಾಡಬೇಕಾದ ಹಾಗೂ ಮಾಡರು ಉಳಿದ 
ಕೆಲಸಗಳು ತುಂಬಾ ಇವೆ. ಯೋಜನೆ ಮತ್ತು ಅನುಷ್ಟಾನದ 
ನಡುವೆ ಸಂಪರ್ಕವಿರಬೇಕು. ಮೌಲ್ಯಮಾಪನ ವರದಿಗಳು 
ನಿಖರವಾಗಿರಬೇಕು ಹಾಗೂ ಕ್ಷೇತ್ರ ಮಟ್ಟದ ವಸ್ತು 
ಸ್ಥಿತಿಗೆ ಆಧಾರವಾಗಿ ತಯಾರಾಗಬೇಕು. ಜೊತೆಗೆ ಎಲ್ಲ 
ಪಾಲುದಾರರನ್ನೂ ಈ ಯೋಜನೆಯ ಅನುಷ್ಠಾನದಲ್ಲಿ 
ಭಾಗಿಯಾಗಿಸುವುದು ಅತ್ಯಗತ್ಯ. ಅಂತೂ ಭಾರತದ 
ಕಾರ್ಪೊರೇಟ್‌ ಜಗತ್ತು ತನ್ನ ನಿದ್ರೆಯಿಂದ ಎಚ್ಚೆತ್ತುಕೊಂಡಿದ್ದು, 
ದೊಡ್ಡ ಸಮಾಧಾನದ ನಿಗಾ ಸ್ವಚ್ಛ ಬರತ ನಿಧಿಗೆ 
ಅವರು ನೀಡುತ್ತಿರುವ ಕೊಡುಗೆಯಂದಾಗಿ ಸಂಪೂರ್ಣ 
ಶಾ ಓಂದು ಚಾಲನಾ ಶಕ್ತಿ ದೊರೆತಂತಾಗಿದೆ. 
ಅಲ್ಲದೇ, ಸ್‌.ಆರ್‌.ನ ಪರಿಕಲನೆಗೆ ಹೆಚ್ಚು ಮೌಲ್ಯ 
ತಿ 


ಮಹಾತ್ಮ ಗಾಂಧಿ ಅವರ ನೆನಪು ಮತ್ತು ಆದರ್ಶಗಳು 
ಇತರ ಸಾರ್ವಜನಿಕ ಕ್ಷೇತ್ರಗಳಲ್ಲಿಯೂ ನ ಸಾಧನೆಗೆ 
ಪ್ರೇರಣೆಯಾದರೆ, ಅವರ. 150ನೇ ಜನ್ಮದಿನಾಚರಣೆಯನ್ನು 
ಹೆಚ್ಚು ಅರ್ಥಪೂರ್ಣವಾಗಿ ನಾವು ಆಚರಿಸಿದಂತಾಗುತ್ತದೆ. 


ಸ್ಹ ಡೈವಿಂಗ್‌ ಮಾಡಿ 
103ರ ವೃದ್ಧ ದಾಬಲೆ! 


ಖಾನೆತ್ತರದವಿಂದ ಭೂಮಿಗೆ | 
ಜಗಿಯುವ ಹ್ಟೈ ಡೈವಿಂಗ್‌ | 


| ಮಾಡಲು ಯುವಕರು ಹೆದರುತ್ತಾರೆ. ಅಂಥದ್ದರಲ್ಲ | 
| ಅಮೇಲಿಕದಲ್ಲ 103 ವರ್ಷದ ವೃದ್ಧ ವ್ಯಕ್ತಿಯೊಬ್ಬ 14,೦೦೦ | 
| ಅಡಿ ಎತ್ತರದಿಂದ ಕ್ಲೈ ಡೈನಿಂದ್‌ ಮಾಡುವ ಮೂಲಕ ಗಿನ್ನೆಸ್‌ | 
| ದಾಖಲೆ ನಿರ್ಮಿಸಿದ್ದಾರೆ. ಅಲ್‌ ಖ್ಲಾಷ್ಠೆ: ತಮ್ಮ ಮೊಮ್ಮಕ್ಪಳು | 
| ಪದವಿ ಪೂರ್ಣಗೊಜಸಿದ ಸ೦ಭ್ರಮದಲ್ಲ ಸ್ಟೈ ಡೈವಿಂಗ್‌ ಮಾಡಿ | 


| ದಮನ ಸೆಟೆವಿದ್ದಾರೆ. ಅಲ್ಲದೇ ಸ್ಟೈ ಡೈವಿಂಗ್‌ ಮಾಡಿದ ಅತಿ _ 


| ಹಿಲಿಯ ವ್ಯಕ್ತಿ ಎಂಐ ೧ಿನ್ನೆಸ್‌ ದಾಬಲೆಣೆ ಪಾತ್ರರಾಗಿದ್ದಾರೆ. | 
| ಈ ಮುನ್ನ 2೦17ರಲ್ಲ 100ನೇ ವರ್ಷದ ಸಂಫಮಾಜರಣೆಯ | 
| ಸಂದರ್ಭದಲ್ಲೂ ಸ್ಟೈ ಡೈವಿಂಗ್‌ ಮಾಡುವ ಮೂಲಕ ಅಲ್‌ | 

ಬ್ಲಾಷ್ಠೆ ಗಮನ ಸೆಚೆವಿದ್ದರು. N 


ಸೌಜಸ್ಯ : ಕನ್ನಡಪ್ರಭ : ೦7.1೦.2೦೭೦ | 
ಸಂಗ್ರಹ : ಮಹ೦ತೇಶ ಉಜ್ಜನಿಹೊಪ್ಪ [| 


ಪಂಪುಟ: 2 -ಪಂಜಿಹೆ: 7 - ಅಹ್ಲೋಖರ್‌ 19 | 


ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ 


ಸಮಾಧಾನ ಚಿತ್ತರಾಗಿಲಿ (ನೆಮ್ಮದಿ ಮನಸ್ಸು - ಜೀವನದ ಯಶಸ್ಸು) 


(ಹಿಂದಿನ ಸಂಚಿಕೆಯಿಂದ ಮುಂದುವರಿದಿದೆ) 


ನಿಮಗೆ ಬರುವ ಈ ಶಾಂಖಲೆಗಳು ವಾಸಿಯಾಗುತ್ತವೆ? 
ಇತ್ತೀಚಿನ ವರ್ಷಗಳಲ್ಲಿ ಆಗಿರುವ ವೈಜ್ಞಾನಿಕ 

ಪ್ರಗತಿಯಿಂದಾಗಿ ಕಾಯಿಲೆಗಳೆಂದರೆ ನನಗೆ ಚಿಂತೆ 

ಭಯವಿಲ್ಲವಪ್ಪ, ಮನೋವೈದ್ಯರು ಕೊಡುವ ಔಷಧಗಳು, 


ಸಲಹೆ ಸಮಾಧಾನಗಳು, ವಿದ್ಯುತ್‌ ಕಂಪನ ಚಿಕಿತ್ಸೆಗಳು ನನ್ನ 
ಆರೋಗ್ಯವನ್ನು ಪುನಃ ಸ್ಥಾಪಿಸುತ್ತವೆ. ನನಗೆ ಯಾವ ಮುಕ್ಕು 


ಆಗುವುದಿಲ್ಲ. 
ಒತ್ತಡಪ್ಟೆ ಸಿಲುಪಿದಾಗ ನೀವು ನಲುಗಿ ಹೋಗುತ್ತಿಲ್ಲ ಏಕೆ? 
ಹೌದು, ಯಾವುದೇ ಒತ್ತಡ-ಅದು ಕಷ್ಟ-ನಷ್ಟ, 


ಸೋಲು, ನಿರಾಶೆಗಳಿಂದ ಉಂಟಾಗಿರಲಿ, ದ್ವಂದ್ವ ಯೋಚನೆ. 


ವಿಷಯಗಳಿಂದ ಉಂಟಾಗಿರಲಿ. ನಿಭಾಯಿಸಲಾಗದ 
ಜವಾಬ್ದಾರಿ, ಕರ್ತವ್ಯ ' ಮಹತ್ವಾಕಾಂಕ್ಷೆ ಗಳಿಂದ 
ಉಂಟಾಗಿರಲಿ, ಅಹಿತಕರ ಪರಿಸರದಿಂದ ಉಂಟಾಗಲಿ 
ನನ್ನ ಸಮತೋಲನವನ್ನು ತಪ್ಪಿಸುತ್ತದೆ. ಹೆಚ್ಚು ಒತ್ತಡದಿಂದ, 


ದೇಹದಲ್ಲಿ ಅಡ್ರಿನಲಿನ್‌ ಹಾರ್ಮೋನ್‌ ಹೆಚ್ಚಾಗುವುದರಿಂದ 


ಸ್ವಾಯತ್ತ. ನರವ್ಯವಸ್ಥೆ, 


ಕೈ ಅನುವಾದಕ ವಿಭಾಗವು ಹೆಚ್ಚು 
ಪ್ರಚೋದನೆ ಗೊಳ್ಳುತ್ತದೆ. 


ಸಿ.ಆರ್‌. ಚಂದ್ರಶೇಖರ್‌ 


ತತ್ಫಲವಾಗಿ ಹೃದಯ, ಶ್ವಾಸಕೋಶಗಳು ಹೆಚ್ಚು 
ಕೆಲಸ ' ಮಾಡಬೇಕಾಗುತ್ತದೆ. ಮೆದುಳಿಗೆ ರಕ್ತ ಪೂರೈಕೆ 


"ಕಡಿಮೆಯಾಗಿದೆ. ಜೀಣಾರ೯ಗ ನಿಷ್ಕಿಯಗೊಳ್ಳುವ ಮಟ್ಟವನ್ನು 


ತಲುಪುತ್ತದೆ, ಜೊತೆಗೆ ನನ್ನನ್ನು ಭಯ, ದುಃಖ, ಸಿಟ್ಟು 
ಆವರಿಸುತ್ತದೆ. ಒತ್ತಡ ಬಹುಕಾಲ ಇದ್ದರೆ, ನಾನು ರೋಗಗ್ರಸ್ತ 
ನಾಗುತ್ತೇನೆ. ದೇಹವೂ ರೋಗಗಸ್ಥವಾಗುತ್ತದೆ. 

ಒತ್ತಡದಿಂದ ನಿನಗೆ ಬರುವ ರೋಗ ಸ್ಥಿತಿ ಗಳಾವುವು? 


ಖನ್ನತೆ ಕಾಯಿಲೆ, ಆತಂಕ ಮನೋಬೇನೆ, ಹಿಸ್ಟೀರಿಯಾ, 
ದೇಹದಲ್ಲಿ ರೋಗವಿಲ್ಲದಿದ್ದರೂ, ದೇಹದಲ್ಲಿ ರೋಗ ಲಕ್ಷಣ 
ಕಾಣಿಸಿಕೊಳ್ಳುವ : ಸೋಮಾಟೋ ಫಾರಂ ಡಿಸಾರ್ಡರ್‌ 
ಕಾಣಿಸಿಕೊಳ್ಳುತ್ತದೆ. ಈ ಎಲ್ಲ ದತ 0 ಸಾಮಾನ್ಯ ವಾಗಿ 
ಕಾಣುವ ಲಕ್ಷಣಗಳೆಂದರೆ ಸುಸ್ತು ಆ ಸ, ನೋವುಗಳು 
ಮಾಮೂಲಿ ಕೆಲಸ ಕಾರ್ಯಗಳನ್ನು ತಲಾ ನಿಶಕ್ತಿ, 
ನಿರಾಸಕ್ತಿ, ಹಸಿವು-ನಿದ್ರೆ ಲೈಂಗಿಕ 5 ಕ್ರಿಯೆಯಲ್ಲಿ ಏರುಪೇರು 
ಅತ್ಯಾದಿ. 


SSS AAAS BRAD ರೂ ್ಬ್ಬ್ಬೋ್ಬ್ಸಟ್ಸ  ್ಬಾಾ*ಾಾ್‌ ಭರ. ು ಯಿ ಉಯೋಯಉ ಉಟ RNS IIL 


CHRONOLOGY OF EVENTS OF PERSONAL & PUBLIC LIFE OF MAHATMA 
GANDHI - (year wise - 1947) 


October 1. Addressed a meeting of Delhi cities. In reply no 
questions he agreed that those who wished to live in-India 
must be loyal to the nation whatever might be their faith and 
they must voluntarily surrender unlicensed ams. It was for 


the Government to secure justice for the Muslims in India is 


it was for the Government in Pakistan to secure justice for 
the minorities there. 

October 2. Streams of visitors, including Lord and Lady 
Mountbatten and persons from foreign embassies, greeted 
him on his birthday. He said that he could not live with 
hatred and killing murder the atmosphere. 

October 4. In his after-prayer speech he drew the attention 
of his hearers to the approaching cold weather and appealed 
to all who could afford it to donate warm blankets and quilts 
for the refugees, Criticising Churchill’s remarks again asked 
the audience to falsify Churchill’s forebodings 

October 6. Expressed hope that Dr Rajendra Prasad’s efforts 
for a solution, of the food crisis would succeed. 

October 9. Urged donation of blankets. 

October 14. Announced that he had been receiving more 
blankets from day to day. The Charge d’ Affaires of Iran and 
his wife brought a large number of blankets to him. 
October 16. During his prayer speech at Birla House asked 
the East Bengal minorities to stay in their homes and face 
death rather than dishonour or loss of self-respect. 


October 18. Speaking on satyagraha in South Africa said 
that a handful of satyagraha was enough to vindicate the 
honour of India. 


After October 19. At the prayer meetings held daily at Birla 
House, gave expression to his views about the situation both 
in India and Pakistan, 


October 26: Remarked that if reports in newspapers were 
correct, the happenings in Kashmir were certainly bad The 
charge was that the Government of Pakistan was coercing 
Kashmir to join Pakistan. Nobody could coerce Kashmiris 
to do it. Similar was the case of Hyderabad people and little 
Junagadh 


October 27. Referring to complaints that Muslims were 
being forced to leave their ancestral homes in the Indian 
Union and migrate to Pakistan, he said he was sure that was 
not the policy of the Central Cabinet and the public should 
refrain from taking the law into their hands 


October 29. Referring to the Kashmir situation after prayers 
said that when the Maharaja in his distress wished to accede 
to the Indian Union, the Governor General could not reject 
it. He praised the Maharaja for ತವಾ Sheikh Abdullah 
us his minister. 


0 be Kd 
Courtesy : Mahatma Gandhi A Chronology 
Published by : Ministry of Information & Broadcasting, 


Govt. of India 
Collection ಗ್‌ Dr. Poornima Jogi, N.S.S. 


20 | ಸಂಪುಟ : 2 - ಪಂಜಿಹೆ : 7.- ಅಕ್ಟೋಬರ್‌ 


ಮಳೆಗಾಲದ ಅರೈಕೆ 


| ಸಂಚಿಕೆಯಿಂದ ಮುಂದುವರಿದಿದೆ) 


ಜರ : ಏನಡು ಚಮಚಿ ತುಳಸಿ ಎಲೆ ರಸಕ್ಕೆ ಎರಡು ಚಿಟಿಕೆ 
ಕಾಳು ಮೆಣಸಿನ ಪುಡಿ ಜೇನುತುಪ್ಪ ಬೆರೆಸಿ ಸೇವಿಸಬೇಕು. 
3 ಗಂಟೆಗೊಮ್ಮೆ ತೆಗೆದುಕೊಳ್ಳಬೇಕು. ಅಮೃತ ಬಳ್ಳಿ 
ರಸವನ್ನು ಜೇನಿನೊಂದಿಗೆ ಬೆರೆಸಿ" ದಿನಕ್ಕೆ ನಾಲ್ಕೈದು ಬಾರಿ 
ಕುಡಿಯಬೇಕು. 


ನೆಗಡಿ : ಒಂದು ಲವಂಗವನ್ನು ಬಾಯಲ್ಲಿರಿಸಿ ಅದರ ರಸ 
ನುಂಗುತ್ತಿರಬೇಕು. ಅರಿಶಿನಪುಡಿಯನ್ನು ಕೆಂಡದ ಮೇಲೆ ಹಾಕಿ 
ಇಲ್ಲವೇ ಅರಿಶಿನಕೊಂಬಿನ ತುದಿಯನ್ನು ಕೆಂಡದಲ್ಲಿ ಸುಟ್ಟು 
ಅದರ ಹೊಗೆಯನ್ನು ಮೂಗಿನಿಂದ. “ಎಳೆದುಕೊಳ್ಳಬೇಕು. 
ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದು ಲೋಟ ಬಿಸಿನೀರು ಇಲ್ಲವೇ 
ಬಿಸಿಹಾಲಿಗೆ ಅರ್ಧ ಚಮಚೆ ಶುದ್ಧವಾದ ಅರಿಶಿನ ಪುಡಿ 
ಬೆರೆಸಿ, ಸ್ವಲ್ಪ ಬೆಲ್ಲ ಹಾಕಿ ಕುಡಿಯಬೇಕು. ಅರಿಶಿನಪುಡಿಯನ್ನು 
ಅಂಗಡಿಯಲ್ಲಿ "ಸಿದ್ದ ಪ್ಯಾಕೇಟ್‌ ಖರೀದಿಸದೆ ಅರಿಶಿನ 
ಕೊಂಬು ತಂದು ಪುಡಿಮಾಡಿಟ್ಟುಕೊಳ್ಳುವುದು ಉತ್ತಮ. 


ಈಮ್ಮು : ಶುಂಠಿ, ಹಿಪ್ಪಲಿ, ಮೆಣಸು ಪ್ರತಿಯೊಂದು 10 
ಗ್ರಾಂ, ಜೇಷ್ಠಮಧು 30 ಗ್ರಾಂ ಎಲ್ಲವನ್ನೂ ಕುಟ್ಟಿ ನುಣ್ಣಗೆ 


ತ ಪುಡಿಮಾಡಿಕೊಂಡು ಒಂದು ಚಟ. ಪುಡಿಯನ್ನು 
ಜೇನುತುಪ್ಪದಲ್ಲಿ ಬೆರೆಸಿ ದಿನಕ್ಕೆ ಮೂರು ಬಾರಿ ಸೇವಿಸಬೇಕು. 
ಐದು ಚಮಚಿ "ಆಡುಸೋಗೆ ಎಲೆಯ ರಸಕ್ಕೆ ಒಂದು ಚಮಚೆ 
ಜೇನುತುಪ್ಪ ಬೆರೆಸಿ ಬೆಳಗ್ಗೆ ಹಾಗೂ ರಾತ್ರಿ ಊಟಕ್ಕೆ ಮುಂಚೆ 
ಸೇವಿಸಬೇಕು. 


ಗಂಟಲು ನೋವು 10 ಗ್ರಾಂ ಜೇಷ್ಟಮಧು ಕುಟ್ಟಿ 
ಪುಡಿಮಾಡಿ ಅದನ್ನು ಒಂದು ಲೋಟ ನೀರಿನಲ್ಲಿ 
ಕಷಾಯಕ್ಕಿಟ್ಟು ಅರ್ಧಲೋಟಕ್ಕಿಳಿಸಿ, ಆರಿಸಿ, ಶೋಧಿಸಿ, 
ಜೇನುತುಪ್ಪ ಬೆರೆಸಿ ದಿನಕ್ಕೆ ಮೂರು ಬಾರಿ ಕುಡಿಯಬೇಕು. 
ದ್ರಾಕ್ಷಿ, ಕಾಳುಮೆಣಸು, " ಜೇಷ್ಠಮಧು ಸಮಪ್ರಮಾಣದಲ್ಲಿ 
ಕುಟ್ಟ ಮಾತ್ರೆ ತಯಾರಿಸಿಟ್ಟುಕೊಂಡು ಎರಡು ಮಾತ್ರೆಯನ್ನು 
ದಿನಕ್ಕೆ "ಮೂರು ಬಾರಿ ಸೇವಿಸ ಸಬೇಕು. ಆಡುಸೋಗೆ. ಎಲೆಗೆ 
ಸ್ಪಲ್ಪ “ಬಿಸಿನೀರು ಹಾಕಿ ಐದು ಚಮಚ ರಸ ತೆಗೆದು 3-4 
ಚಿಟಿಕಿ ಹಿಪ್ಪಲಿ ಪುಡಿ ಮತ್ತು ಜೇನುತುಪ್ಪ ಬೆರೆಸಿ 3-4 ಬಾರಿ 
ಸೇವಿಸಬೇಕು. 


ಪ್ರಥಮ ಚತ ಸಾಹಿತಿ ಬೆಚ್ಚಾವೆ ನರಹ ನರಹರಿ ಶಾ ಶಾಸ್ತ್ರ 
ಹನ್ನಡದ ಮೊದಲ ಚಿತ್ರಸಾಹಿತಿ ಖೆಚ್ಚಾವೆ ನರಹಲಿ 


| ಎಲ್ಲವುಗಳನ್ನು 


gir 2೦.೦೨.೫೦೨೦ರಂದು ಅವರ 138ನೇ ಜನ್ಮದಿನ. ತುಮಹೂರು ಖಆಳಯ 


ಡಾ. ವಸುಂಧರಾ ಭೂಪತಿ 


ANT EE Sd 


ಉದ್ಯನ ಅರಿಶಿನ, ಕಾಳುಮೆಣಸು, ಹಿಪ್ಪಲಿ, ದ್ರಾಕ್ಷಿ, 
ಬೆಲ್ಲ, ಕಚೋರ, ಶುಂಠಿ ಇವುಗಳನ್ನು ಸಮಭಾಗ ಮಾಡಿ 
5 ಗ್ರಾಂನಷ್ಟು ಪುಡಿಯನ್ನು ಚೇನುತುಪ್ಪದೊಂದಿಗೆ ಬೆರೆಸಿ 
ದಿನಕ್ಕೆ 2 ಇಲ್ಲವೇ 3 ಬಾರಿ ಸೇವಿಸಬೇಕು. ಆಡುಸೋಗೆ 
ಎಲೆ, ಬೆಳ್ಳುಳ್ಳಿ, ಮೆಣಸು, ಹಿಪ್ಪಲಿ, ಕಟುಕರೋಹಿಣಿ ಈ 
ಸೇರಿಸಿ ಅರೆದು ಒಂದು ಚಮಚೆಯಷ್ಟನ್ನು 


ಬಿಸಿನೀರು ಸೇರಿಸಿ ದಿನಕ್ಕೆ 3 ಬಾರಿ ಸೇವಿಸುವುದರಿಂದ 


' ಉಬ್ಬಸ ಕಡಿಮೆಯಾಗುತ್ತದೆ. 


ಸ್ಚರ ಒಡೆದಿದ್ದರೆ : ಒಂದೆಲಗ, ಬಜೆ, ಶುಂಠಿ, ಹಿಪ್ಪಲಿ 
ಸಮಭಾಗ ಕುಟ್ಟಿ ಪುಡಿ ಮಾಡಿಟ್ಟುಕೊಂಡು ದಿನಕ್ಕೆರಡು ಬಾರಿ 
ಜೇನುತುಪ್ಪದೊಂದಿಗೆ ಸೇವಿಸಬೇಕು. 


ಸಂಧಿವಾಡ : ಧನಿಯ, ಒಣಶುಂಠಿ ಎರಡನ್ನೂ 10 ಗ್ರಾಂ 


"ತೆಗೆದು ಕೊಂಡು ಕುಟ್ಟಿ ಪುಡಿಮಾಡಿ 4 ಲೋಟ ನೀರಿಗೆ ಹಾಕಿ 


ಕಷಾಯಕ್ಕಿಟ್ಟು ಒಂದು ಲೋಟಕ್ಕಿಳಿಸಿ, ಶೋಧಿಸಿ ದಿನಕ್ಕೆರಡು 
ಬಾರಿ ಕುಡಿಯಬೇಕು. ನೋವಿರುವ ಜಾಗಕ್ಕೆ ಎಳ್ಳೆಣ್ಣೆ, ಸಾಸಿವೆ 
ಎಣ್ಣೆಯನ್ನು ಬಿಸಿಮಾಡಿ ಹಚ್ಚಿ ಮಸಾಜ್‌" ಮಾಡಿ ನಂತರ 
ಶಾಖ ತೆಗೆದುಕೊಳ್ಳಬೇಕು. ಒಣಶುಂಠಿಯನ್ನು ನೀರಿನಲ್ಲಿ 
ತೇಯ್ದು ತೆಳುವಾಗಿ ನೋವಿರುವ ಜಾಗಕ್ಕೆ ಲೇಪಿಸಬೇಕು. 
ಹೊಂಗೆಯ ಎಲೆಯನ್ನು ಹಾಕಿ ಕುದಿಸಿದ ನೀರಿನಿಂದ ಶಾಖ 
ತೆಗೆದುಕೊಳ್ಳಬೇಕು. 


; ಮಾಂಬುಫದೈಸರ್‌ : ಮನೆಯಲ್ಲಿಯೇ ಮಾಯಿಶ್ಚರೈಸರ್‌ 


ತಯಾರಿಸಿಕೊಂಡು ಪ್ರತಿದಿನ ಮಲಗುವ ಮುಂಚೆ ಮುಖಕ್ಕೆ 
ಹಚ್ಚಿಕೊ೦ಡಲ್ಲಿ ಹಗಲು ಹೊತ್ತಿನಲ್ಲಿ ಯಾವುದೇ ಕ್ರೀಂ 
ಬಳಸುವ ಅದರ ಕತೆಯಿರುವುದಿಲ್ಲ. 


ಲೋಳೆರಸ (ಅಲೊವೆರಾ) ತಿರುಳು ಅಥವಾ ಜೆಲ್‌ 2 
ಚಮಚೆ, ಬಾದಾಮಿ ಎಣ್ಣೆ 1 ಚಮಚೆ, ಬೆಣ್ಣೆ ಅರ್ಧ ಚವಚೆ, 


"ಗುಲಾಬಿ ಜಲ 1 ಚಮಚಿ ಈ ಎಲ್ಲವನ್ನು 'ಬೆರೆಸಿಟ್ಟುಕೊಂಡು 


ರಾತ್ರಿ ಹೊತ್ತು ಮುಖಕ್ಕೆ ಹಚ್ಚಿಕೊಳ್ಳವುದರಿಂದ "ಮುಖದ 
ಕಾಂತಿ ಹೆಚ್ಚಾಗುತ್ತದೆ. 


ಮಿ. 


ಜನಿಸಿದ 


. ಪಾಸ್ತಿ ಅವಲಿದೆ ಎಚವೆಯಲ್ಲೇ ನಾಟಕದ ಗೀಚು. ಮುಂದೆ ಶಿಕ್ಷಕರಾದಾಗ ನಾಟಕ ರಜಿಸುವ, ಅನಯ ಮಾಡುವ ಹೊತೆಣೆ ೧ೀತ ರಹನತಾರರಾಗಿಯೂ 


ದುರುತಪಿಹೊಂಡರು. ಪಿಟೀಲು ಮುಡಿಸುವ 


ಹವ್ಯಾಸವೂ ಇತ್ತು ಆ ಹೊತ್ತಿದೆ ಗುಜ್ಜ ಹಂಪನಿಯಲ್ಲ ನಾಟತಗಳಣೆ ಕೊರತೆ ಇತ್ತು ಶಾಸ್ತ್ರಿಗಳು ಅತ್ಯುತ್ತಮ 


ನಾಟತ ರಜಿಸಿ ರಂಗಭೂಮಿಯ ಐಲ್ಲೆ ಏಸ್ತಲಿಸಿದರು. ನಟ, ಸಣಯಲಿಗೆ ಹಾಡಿನ ತರಬೇತಿಯನ್ನು ನೀಡುತ್ತಿದ್ದರು. ಸಾ೦ಪ್ರದಾಂಬಖಕ ಶೈಅಯ ಹಂದ ಪದ್ಯ, 


ಹಾಡುಗಚನ್ಸು ನಾಟಹಗಚಲ್ಲ ಹೇಲಸಿ ರಂಗು ಹೆಚ್ಚಿಸಿದರು. 195೦ರ ಸುಮಾರಿಗೆ ಮೈಸೂಲಿನ ನಾಲ್ದಡಿ ಕೃಷ್ಣರಾಜ ಒಡೆಯರ್‌ ಅವರು ಶಾಸ್ತಿ 


ಅವರ "ರಾಜಫಕ್ತಿ 


ತಾವ್ಯಂ' ತಾವ್ಯವನ್ನು ಮೆಜ್ಜಿ ಆಸ್ಥಾನ ವಿದ್ವಾನ್‌ ಜರುದು ನೀಡಿ ಗೌರವಿಸಿದರು. ಮುಂದೆ ಇವರ ಪ್ರತಫಿ ಜಿತ್ರರಂಗಕ್ಟೂ ವಿಸ್ತರಿಸಿತು. ಮೊದಲ ಹನ್ನಡ ಚಿತ್ರ "ಸತ 
ಸುಲೋಹನ'ಕ್ರೆ ಸಾಹಿತ್ಯ, ಕಥೆ, ಲ ರ ರಕ ಕನ್ನಡದ ಬಾದಲ್ಲಿ ತತ್ರ ಸಕ್‌ ರಿಯ ನನ್ಗೆ ಇವರದು. 


ಸಂಪುಟ : 2 - ಪಂಜಿಪೆ : 7 - ಅಕ್ಟೋಖರ್‌ 


20.09.2020 


'ಸೌಜನ್ಯ : ಕನ್ನಡಪ್ರಭ - 


ಸಂಗ್ರಹ : ಎಸ್‌.ಎಂ. ಶ್ಯಾಮಲ, ಅಧ್ಯಾಪಕರು (ನ) 


ಸುಡಿಸಮನ 


ಸ್ವಾಮಿ ಅಗ್ನುವೇಶ್‌ : (21೦91939 - 19.2೦2೦) 


ಅಂಧ್ರಪದೇಶದ ಶ್ರೀಕಾಹುಲಂಸನಲ್ಲ ಸಾಂಪ್ರದಾಂಖಹ ಹಿಂದೂ ಹುಟುಂಬದಣ್ಲ ಜನನ. ಕಾಸೂನು ಮತ್ತು ವಾಣಿಜ್ಯ ಶ್ಹೇತ್ರದಳ್ಲ - 
ಪದವಿ ಪಡೆದರು, ಅವರು ಹೋಲ್ಲತ್ತಾದಣ್ಲನ ಪ್ರಖ್ಯಾತ ಹೆೇ೦ಟ್‌ ಪ್ರೇಪಿಯರ್‌ ಹಾಲೇಜನಲ್ಲ ಉಪನ್ಯಾಸಕರಾಗಿ, ಭಾರತದ ಮುಖ್ಯ 
ಸ್ಯಾಯಾಥೀಶರಾಗಿ ನಂತರ ಅವರು ರಾಜ್ಯಸಭೆಯ ಸದಸ್ಯರಾಗಿಯೂ ಸೇವೆಸಲ್ಲಸಿದವರಾಗಿದ್ದಾರೆ. 1981ರಲ್ಲ ಸ್ಥಾಪನೆಯಾದ 
ಖಾ೦ಡ್‌ ಲೇಖರ್‌ ಅಖರೇಷನ್‌ ಫ್ರಂಟ್‌ನ ಮೂಲಹ "ನಿಥರ೯ಥಿತ ಕಾರ್ಮಿತರ' ವಿರುದ್ಧದ ಹೋರಾಟತ್ವೆ ಹೆಸರುವಾಸಿಯಾಗಿದ್ದಾರೆ. 
ಆಗ್ನೀವೆಲ್‌ ಆರ್ಯ ಸಮಾಜ ಹಚವಆಯ ಅತ್ಯುನ್ನತ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿರುವ ಆರ್ಯ ಸಮಾಜದ ವಿಶ್ವ 
ಕೌಸ್ಟಿಲ್ಸ್‌ನ ಅಧ್ಯಕ್ಷರಾಗಿ ಸೇವೆಸಲ್ಲಸಿದರು. ಅದನ್ನು ಮೂಲತಃ ಸ್ವಾಮಿ ದಯಾನಂದ ಸರಸ್ವತಿಯವರು 1875ರಲ್ಲ ಸ್ಥಾಪಿಸಿದ್ದರು. 1994 ಲಿ೦ದ 2೦೦4 
ರವರೆ೧ನ ಗುಲಾಮಗಿಲಿಯ ಸಮಶಾಅನ ಪ್ವರೂಪಗಚ ಮೇಲೆ ಯುನೈಟಿಡ್‌ ನೇಶನ್ಸ್‌ ವಾಲ೦ಟಲಿ ಟ್ರಸ್ಟ್‌ ನಿಛಿಯ ಅಧ್ಯಕ್ಷರಾಗಿ ಸೇವೆ ಸಣ್ಣಸಿದರು. 


ರಾಮ್‌ಏಲಾಸ್‌ ಪಾಸ್ಟಾನ್‌ : (೦೮.೦7.1946 - ೦8.10.9೦೨೦) 


ಜನಹಚವಆ ಹೊಂರಾಟಗಆ೦ದಲೇ ರೂಪುಗೊ೦ಡ ಜನನಾಯಕರಾಗಿದ್ದ, ರಾಮ್‌ವಿಲಾಸ್‌ ಪಾಸ್ಟಾಸ್‌ ಅವರು, 7 ದಶಹಗಟ 
ರಾಜಕೀಯ ಜವನ ಅಂತ್ಯಗೊಆಸಿ, ಖಾರದ ಲೊಂಕಸ್ಟೆ ಇದೇ ಅಷ್ಟೋಬರ್‌ 8 ರಂದು ಕ್ರಮಿಸಿದ್ದಾರೆ. ಜಹಾರದಲ್ಲ 1946ರಣ್ಲ 
ಜನಿಸಿದ ಪಾಸ್ವಾನ್‌ ಅವರು ಕಾನೂನು ಪದವೀಧರರು. 1969ರಲ್ಲ ಜಹಾರ ವಿಧಾಹಸಭೆಗೆ ಆಯ್ದೆಯಾದ ಇವರು, ಸತತವಾಗಿ 
2೦೨೦ರ ವರೆಗೆ, ಪಾರ್ಲಮೆ೦ಐನಲ್ಲ ವಿವಿಧ ಇಲಾಖಿಗಆ ಸಚಿವರಾಗಿ ಹಾರ್ಯನಿರ್ವಹಿಸಿದ್ದಾರೆ. 1974ರಲ್ಲ ಲೊಂಹದಳ ಪಕ್ಷ 
ಮತ್ತು 2೦೦೦ರಲ್ಲಿ ಲೋಕಖನ ಶಕ್ತಿ ಪಕ್ಷ ಸ್ಥಾಪಿಸಿಧರು. 2೦1೦ ಅಂದ 2೦14ರವರೆಗೆ ಆಯ್ಕೆಯಾಗಿದ್ದು, 
ಹೇಂದ್ರದಣ್ಲ ಕ್ಯಾಜನೆಟ್‌ ಹಾಗೂ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ನಾಗಲಿತ ಪೂರೈಕೆ, ಗ್ರಾಹಹ ವ್ಯವಹಾರ ಇಲಾಖೆ ಸಜಿವರಾಗಿದ್ದರು. ತುರ್ತು 
ಪಲಿಸ್ಥಿತಿ ಸಮಯದಲ್ಲ ಜೈಲುವಾಸ ಅನುಭವಿಸಿದ್ದ ಪಾಸ್ಟಾನ್‌ ಅವರು, 1977ರಲ್ಲಿ ಲೋಕಸಭೆಗೆ ಅತಿ ಹೆಚ್ಚು ಮತಗಆ೦ದ ಕ 
ಕೆಂದ್ರ ಸಂಪುಟದಲ್ಲ ಅವರು ಇದುವರೆಗೂ ಕ್ಯಾಜನೆಟ್‌ ಸಜಿವ, ಕಾರ್ಮಿಶ ಕಲ್ಯಾಣ, ರೈಲ್ವೆ ಇಲಾಖೆ, ಸಂಹವನ, ಕಲ್ಲದ್ದಲು ಮತ್ತು ದಣಿಣಾಲಿಕೆ, 
ರಾಪಾಯನಿಹ, ರಸಣೊಣ್ಬರ ಮತ್ತು ಉಪ್ಪು, ಗ್ರಾಹಕ ವ್ಯವಹಾರ, ಆಹಾರ ನಾಗಲಿಕ ಪೂರೈಕೆ ಇಲಾಖೆಯಲ್ಲ ಸಚಿವರಾಗಿ ಜನಪರ ಆಶೋತ್ತರಗಳ 
ಪಾರ್ಯಯಾಬಿಸನ್ಳು ರೂನಿಸಿದ್ದರು- ನವರ" ಯಂಥ ಇನವಾಯುಕನ್ನ ಅಲನ ಸಪ ನ 2೫೫೨ 


OSSIAN LEONEL LLL 


ಸುರೇಶ್‌ ಅಂಗಡಿ : (೦1೦61955 - 23.09.2೦2೦) 


ಬಿಆಗಾವಿ ಪ್ರೇತ್ರವಿಂದ ಸತತವಾಗಿ 4 ಖಾಲಿ ಲೋಕಸಭಾ ಪ್ರೇತ್ರದಿಂದ ಆಯ್ದೆಯಾದ ಸುರೇಶ್‌ ಅಂಗಡಿ ಅವರು ರೈಲ್ವೆ 
: ಹಹಾಯಶ ಹಜಿವರಾಗಿ ಕಾರ್ಯ ನಿರ್ವಹಿಸಿದವರಾಗಿದ್ದಾರೆ. ಹರ್ನಾಟಹದ ಖೆಚಗಾವಿಯ ತೆರೆ ಕೊಪ್ಪದಲ್ಲ 1955ರಲ್ಲ ಜನಿಸಿದ . 


ತ್ತ 
ಸ 
| 
ಸ 


ಜಸ್ಪಂತ್‌ ಹಿಂಗ್‌ : (03.011938-27.೦9.2೦2೦) 


ರಾಜಸ್ಥಾನದಲ್ಲ ಜನಿಸಿ ಐ೦ದ ಜನನಾಯಶ ಜಸ್ಮಂತ್‌ ಸಿಂದ್‌. ಜನಪ್ರಿಯ ಪ್ರಧಾನಮಂತ್ರಿ ಅಟಲ್‌ ಜಹಾಲಿ ವಾಜಪೇಂಖ ಅವರ 
ಪರಮಾಪ್ತರಾಗಿದ್ದರು. ಇವರು 195೦-6೦ರ ದಶಹದಲಣ್ಣ ಫಾರತಿಂಯ ಹೇಂನೆಯಲ್ಲ ಹೆಂವೆ ಹಲ್ಲಸಿ ನಿವೃತ್ತಿಯಾಗಿದ್ದು, ಜಜೆಪಿ 
ಸಂಸ್ಥಾಪಕ ಸದಸ್ಯರಾಗಿ, ಲೋಪಸಫೆ ಮತ್ತು ರಾಜ್ಯಸಭೆ ಪದಸ್ಯರಾಣ ಹೇವೆಸಲ್ಲಸಿದ್ದಾರೆ. ಇವರ ಅಧಿಕಾರಾವಥಿಯಲ್ಲ ನಡೆದ . 
ಕಂದಹಾರ್‌ ಪ್ರಹರಣ, ಇಂಡಿಯನ್‌ ಏರ್‌ಲೈಸ್ಸ್‌ ಪ್ರಕರಣ ಮತ್ತು ಉರ್ರಣಾಮಿ ಮೌಲಾನ ಮಸೂದ್‌ ಅಜರ್‌, ಶೇಕ್‌ ಒಮರ್‌. 
ಮತ್ತು ಮಸ್ತಾಕ್‌ ಜರ್ಗಾರ್‌ ಜಡುಗಡೆಯ ಷರತ್ತು - ಸವಾಲನ್ನು ಫ್ಲೈೇರ್ಯವಾಗಿ ಎದುಲಿಸಿದ ಲೀತ ಇಂದಿಗೂ ಜನರಣ್ಲ 
ಹಸಿರಾಗಿದೆ. 1996 ಲಿ೦ದ 1998 ಮತ್ತು 2೦೦೩ರಲ್ಲ ವಿದೇಶಾಂಗ, ರಷ್ನಣೆ ಮತ್ತು ಅರ್ಥ ಖಾತೆ ಸೇಲ 6 ಸಜಿವಾಲಯ ಹೊಣೆಯನ್ನು ನಿರ್ವ 
1998ರ ಪೊಂಖ್ರಾನ್‌ ಪರಮಾಣು ಪಲಿಂಕ್ಷೆಯ ಸವಾಅನ ಪ್ರಶ್ನೆಯನ್ನು ಸಮರ್ಪಹ ಉತ್ತರದೊಂದಿಣೆ ಎದುಲಿಸಿದ್ದರು. ಹಾಗೆಯೆ€ ಇವರು ರಜಿಸಿದ 
"ಅನ್ನಾ - ಇಂಡಿಯಾ ಪಾರ್ಟಷನ್‌ ಇಂಡಿಪೆಂಡನ್ಸ್‌' ಪುಸ್ತಕವು ಖಾಲಿ ವಿವಾದಕ್ತೆ ಎಡೆ ಮಾಡಿಕೊಣ್ಣತ್ತು. ಹಾದಿಯೇ 1996ರ, ಲಾಹೋರ್‌ - ದೆಹಅ 
ಬಸ್‌ ಓಡಿಸುವ ಯೋಜನೆಯೂ ಇವರದೆ ಸವಾಅನ ಹ೦ಪರ್ಹವಾಗಿತ್ತು. ಅರ್ಥ ಸಜಿವರಾಗಿದ್ದಾಗಣ ದೇಶದ ಅಡಿಪಿ ಪ್ರತಿಶತ 85ರವರೆಗೆ ಏಲಕೆ, 

ಹರಅಂಶರಣ ತಲಿಗೆ, ೫೫3 ಆರೋಗ್ಯ ರತ, ಎ ಸಾ ಕ 2 ಜ41 


ಗಗ ಲ. ಲ NANPA ALARA AAA 


ಗದಾನಣಾರುಡಿಗ, ವಿ | ರಾಯತ, 4೦,೦೦೦ ಹಾಡುಗಚ ದಾನಶೊಂದಿಲೆ, 16 ಫಾಷೆಲಚ ಸಂಲೀತ ಪಾರ್ವಫೌಮ, 
ಪದ್ಮಶ್ರೀ, ಪದ್ಮವಿಭೂಷಣ ಡಾ. ಎಸ್‌.ಪಿ. ಬಾಲಸುಬ್ರಹ್ಮಣ್ಯಂ ಜನಸಾಗರವನ್ನು ಜಟ್ಟು ಅದಅ ಕಾಣದ ಲೋಹದ ಹಡೆಗೆ 
ಗಾಯಣತ್ಚಾಗಿ 6 ಪಾಲಿ ರಾಷ್ಟ್ರ ಪ್ರಶಸ್ತಿ ಪಡೆದ, ಅ.ವಿ. ಲಿಯಾಅಣ ಶೋಗಟ ನಿರೂಪಹನಾಗಿ, ತೀರ್ಮಗಣಾರರಾಗಿ, ಹಿಮ್ಮೆಂಚಗಟ 
ಗಾರುಡಿಗನಾಗಿ, 'ಹ್ಯಾಸೇಟ್‌ ಲೋಹದ ಮಾಂತ್ರಕನಾಗಿ, ಜಿತ್ರರಂಗದ ಅಭನಯ ಹತುರನಾಗಿ, ಸಮಾಣ ಸೇವಪನಾಣಿ 
ಫಾರತೀಯರ ಮನದಲ್ಲ ಅಹಂದ್ರಾರ್ಕವಾಗಿ ನೆಲೆಸಿದ ಸಂಗೀತ ಪರ್ವತವೇ ಆಗಿದ್ದಾರೆ ಎಸ್‌.ಪಿ. 

ನಾರಾಯಣಾಜಾರ್‌ ಜಬ. 

ಹೊರೋನಾ ಪೀಡಿತರಾಗಿ ಆಸ್ಪತ್ರೆಯಲ್ಲ ಜಿಜಿತ್ಸೆ ಪಡೆಯುತ್ತಿದ್ದ ಅಂದರ್‌ ಜಲ್ಲೆ ಬಸವಕಲ್ಯಾಣ ವಿಧಾನಸಫಾ ಕ್ಲೇತ್ರದ ಶಾಸಕರಾದ 
ಶ್ರೀ ನಾರಾಯಣರಾವ್‌ ಅವರು ತಮ್ಮ 65ನೇ ವಯಸ್ಸಿನಣ್ಣ ನಿಧನರಾಗಿದ್ದಾರೆ. ಬಹು ಅಂಗಾಂಗ ವೈಪಲ್ಯಕ್ತೆ ತುತ್ತಾಗಿದ್ದ 
ರಾವ್‌ ಅವರು ಗ್ರಾಮ ಭಾಷೆಯ ಭಾಷಣಕಾರ, ಸಜ್ಜನ ರಾಜಕಾರಣಿ ಆಗಿದ್ದ ಅವರು ಖನಾಹುರಾಗಿಯೂ ಆಗಿದ್ದರು. ಎಂ.ಎ. 
ಪದವೀಧರರಾಣಿದ್ದ ಶ್ರೀಯುತರು ದೇಶದಲ್ಲ ತುರ್ತು ಪಲಿಕ್ಥಿತಿ ಹೇಲಿದ್ದ ವೇಂೆ ಹೆಪಿ. ಹೆಚವಟಯಲ್ಲ ಭಾಗಿಯಾದುವ ಮೂಲಹ 
ಹೋರಾಟದ ಹಾದಿ ತುಜದವರು. ದೇವರಾಜ ಅರಸು ಅವರ ಹೊಡೆ ನಿಹಟ ಸಂಬಂಧ ಖೆಜೆಸಿ ಹಿಂದುಆದ ವರ್ಗದ ನಾಯಕನಾಗಿ 
ಹೊರಹೊಮ್ಮಿದರು. ಅಲೆಮಾಲಿ ಜನಲಿದೆ ವಸತ ಶಾಲೆ ಹಾಗೂ ವೃದ್ಧಾಶೃಮ ಸ್ಥಾಪಿಸಿ ಅಶಕ್ತಲಿಗಾಣಿ ಜೀವನವನ್ನೇ ಮುಡುಪಾಗಿಟ್ಟು ದುಡಿದವರು. 


ಬಸವಹಲ್ಯಾಣದಲ್ಲ ನೂತನ' ಅಸುಫವ ಮಂಟಪದ" ಹೆಲಸದಲ್ಲ ತೊಡಲಿಸಿಕೊ೦ಡಿದ್ದು, ಅದರ ಶಂಹುಸ್ಥಾಪನೆಣೆ ರಾಷ್ಟಪತಿ: ರಾಮನಾಥ ಹೋವಿಂದ್‌ 
ಅವರನ್ನು ಕರೆಸಖೇಪೆಂದುಹೊಂಡಿದ್ದ ಜ. ನಾರಾಯಣ ರಾವ್‌ ಅವರ ಆಶಯ ಅವರ ಅನುಯಾಂಖಗಚು ಠಡೇಲಿಸಖೇಕಾಗಿದೆ. 


2 | ಪಂಪುಟ : 2 -ಪಂಜಿಹೆ: 7 - ಅಷ್ಟೋಬರ್‌ 


ಜ.ಎಸ್‌. ಅಮೂರ 
ಗುರುರಾಜ ಶ್ಯಾಮಾಖಾರ ಆಮೂರರು ಹನ್ಪಡ ಸಾಹಿತ್ಯ ವಿಮರ್ಶೆಯಲ್ಲ ದಿದ್ವಜರಾಗಿದ್ದರು. ಧಾರವಾಡದಲ್ಲ ಶಿಕ್ಷಣ ಪಡೆದ 
ಅವರು ಔರಂಗಾಖಾದನ ಮರಾಠವಾಡಾ ವಿಶ್ವವಿದ್ಯಾಲಯದಲ್ಲಿ ಇಂಲ್ಲೀಷ್‌ ಅಧ್ಯಾಪಕರಾಗಿ ವೃಡ್ತಿಜಂವನ ಪ್ರಾರಂಜಸಿ, 
ಆಗಲೇ “ಕಾಮಿಡಿಯ ಪರಿಶಲ್ಪನೆ'ಎ೦ಬ ಮಹಾಪ್ರಖಂಧ ಬರೆದು ದೌರವ ಡಾಕ್ಟರೇಟ್‌. ಪಡೆಛಿದ್ದರು. ನ್ನಡ ಮತ್ತು ಆಂಗ್ಲ 
ಫಾಷೆಯ ಮೇಲೆ ಪಾಂಡಿತ್ಯ ಹೊಂದಿದ್ದರು. ಸೀಮೋಲ್ಲಂಫನ, ಭುವನದ ಭಾಗ್ಯ, ಅರ್ಥಲೋಕ ಸೇಲಿದಂತೆ ೮೦ತ್ವೂ ಹೆಚ್ಚು 
ವಿಧ ವಿಮರ್ಶಾ ಬರಹಗಚು, ಸಣ್ಣ ಕಥೆಗಟ ವಿಮರ್ಶಾ ಬರಹಗಟಚು ಅವರ ಸಾಹಿತ್ಯ ಶ್ರೇಷ್ಠತೆಯ ಹೊಡುಣೆಗಚಾಿವೆ. ಅವರ 
ಹೊರಡು ಕೊಸಲಿದಾಗ ಕೃತ ವಿಶಿಷ್ಟವಾದದ್ದು. ಇನ್ನುಆದಂತೆ ಬೇಂದ್ರೆ ಅವರ ಸಾಹಿತ್ಯವನ್ನು ವಿಭನ್ನ ನೆಲೆಯಲ್ಲ ಕಣ್ಣಣೊಣ್ಣರುವ ಆಮೂರರು ಬಿಲೀಶ್‌ 
ಈಾರ್ನಾಡ್‌ರ ರಂಗಫೂಮಿ ವಿಜಾರಗಆನ್ನು ರಂಗ ವಿಮರ್ಶಾ ವಿಧಾನಗಚಲ್ಲ ಕಣ್ಣ ಹೊಟ್ಣದ್ದಾರೆ. ಸಾಹಿತ ಅನಂತಮೂರ್ತಿ ಅವರು ಅಮೂರರನ್ನು 
-ಈನ್ನಡ ಸಾಹಿತ್ಯ. ಲೋಪದ ಭೀಷ್ಕ ಎಂದೇ ಸದಾ ತರೆಯುತ್ತಿದ್ದರು ಆಧುನಿಕ ಣ್ಣ ಸಾಹಿತ್ಯ ವಿಮರ್ಶಶರಲ್ಲ ಅಗ್ರಮಾಸ್ಯರೆಂದು ಪಲಿಗಣಿಸಲ್ಪಣ್ಣರುವ 
ಡಾ: ಅಮೂರ ಅವರಿಗೆ ಕರ್ನಾಟಪ ರಾಷ್ಯೋಂತ್ಸವ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಪಂಪ ಪ್ರಶಸ್ತಿ ಹೇಲಿದಂತೆ 4೦ ಹ್ಯೂ ಹೆಜ್ಜು ಪ್ರಶಸ್ತಿ ಪುರಸ್ಥಾರಗಚು 
ಸಂದಿವೆ. ಇತ್ತೀಚೆಗಷ್ಟೆ ಅವಲಿದೆ ಸೃಪತುಂಗ ಪ್ರಶಸ್ತಿಯನ್ನು ಘೋಷಿಸಲಾಗಿತ್ತು. ಪ್ರಶಸ್ತಿಯನ್ನು ಪ್ವೀಹಲಿಸುವ ಮುನ್ನವೇ ಅವರು ಇಹಲೊಂಕ ತೈಜಸಿದ್ದಾದೆ. 


ಹೀ.ಚಿ. ಶಾಂಡವೀದಯ್ಯ 

ಹಿಲಿಯ ಸಾಹಿತಿ, ವಾಗ್ಮಿ ಹಿಂಜಿ. ಶಾಂತವೀರಯ್ಯ 
ತಮ್ಮ 87ನೇ ವಯಸ್ಸಿನಲ್ಲ ನಿಧನರಾದರು. 
ಬೆ೦ಗಚೂಲಿಸ' ವಿಜಯನದರದಲ್ಲ ವಾಸವಿದ್ದ 
ಶ್ರೀಯುತರು ಹಾಹಿತ್ಯ ಚಲಿತ್ರೆಯ ಸಂಪುಟ 


ಹೆಲಿ ಹತ್ತಾರು ರ್ರಂಥಗಚನ್ನು ತನ್ನಡ ಸಾಹಿತ್ಯ 
' ಲೋಪಕ್ತೆ ನೀಡಿದ್ದು, ಕನ್ನಡ ಸಾಹಿತ್ಯ ಪಲಿಷ್ತಾನ ಕನ್ನಡ ನಿಘಂಟನ ಸಹ 
ಸಂಪಾದಕರಾಣಗಿ ಸುಥೀರ್ಥ ಸೇವೆ ಸಲ್ಲಿಸಿದ್ದರು. ಸ್ಸಡೇತರಲಿಣೆ ಹನ್ನಡ 
ಕಅಹಾ ತರಗತಗಚಸ್ನು ನಡೆಸಿ ಜಿರಪಲಿಜಿತರಾಗಿದ್ದಾರೆ. 


ಈಾರ್ಟೂನ್‌ ಸೃಷ್ಟಿಕರ್ತ ಶಂಕರ್‌ 
ಮಹ್ಪಳಆ ಕಥೆ ಪುಪ್ತಕದಲ್ಲ ಪ್ರಸಿದ್ಧ ಕಥಾ 
"ವಿಕ್ರಮ್‌ ಬೇತಾಟ್‌' ವ್ಯಂಗ್ಯ 
ಚಿತ್ರಗಚನ್ನು ಸೃಷ್ಟಿಸಿದ್ದ ಪ್ಯಾತ ಹಲಾವಿದ ಜೆಸಿ. 
ಶಿವಶಂಕರ್‌ ಅವರು ಜೆನ್ಸೈನಣ್ಣ ತಮ್ಮ ೨7ನೇ 
ವಯಸ್ಸಿನಲ್ಲ ನಿಧನರಾದರು. 12 ಭಾಷೆಗಜಲ್ಲ 


ಪ್ರಹಟವಾಗುತ್ತಿದ್ದ “ಪ೦ದಮಾಮ' ಪತ್ರಿಹೆಯಲ್ಲ 6೦ ವರ್ಷ ಹೆಲಸ' 


ಮಾಡಿದ ಅವರು, ಮಿಕ್ರಮನ ಕೈಯಲ್ಲ ಬಡ್ಡ ಹಿಡಿದುಹೊಂಡು, 
ಖೇತಾಚನ ಶವವನ್ನು ಹೆಗಲಮೇಲೆ ಹೊಡ್ತುಹೊ೦ಡು ಹೋಗುವ ಚಿತ್ರ 


ಮಜಗೆ ಪಡೆಓಿತ್ತು 


LEESON ಇಯ ೃಓಯೃೃೃಓೃಛ್ಬಟ್ಲಲ್ಲಂೃಜಭ್ರ್ರ (ಜೃ ಲಘ ಟಂಟಂ ಇ್ಪೈ HLL 


ILLS BLINN LOIRE NS 


ಸಂಗೀತ ನಿರ್ದೇಶಕ ರಾಜನ್‌ 

ಹೆಸರಾಂತ ಪಂರೀತ ನಿರ್ದೇಶಕ ರಾಜನ್‌ (87) 
ಅವರು 111೦.2೦2೦ರಂದು ನಿಧನರಾದರು. 
ಹನ್ನಡ ಜತ್ರರಂದದಲ್ಲ ಮಾಧುರ್ಯದ 
ಸಂಗೀತದ ಮೂಲಕ ಜನಪ್ರಿಯರಾಗಿದ್ದ 
"ರಾಜನ್‌ - ನಾದೇಂದ್ರ' ಹೋಡಿ, 197೦ಲಿ೦ದ 
ನಾಲ್ವು ದಶಹಗಟ ಹಾಲ ತನ್ನಡ, ತೆಲುಗು, ತಮಿಚು, ಮಲಯಾಳಂ, 
ತುಚು, ಹಿಂದಿ ಹಿಂದೆ ಅನೇಕ ಭಾಷೆಗಜಲ್ಲ 375 ಜಿತ್ರಗಜದೆ ವಿದ್ಧಜ 
ನಟರ ಸಿನಿಮಾಗಜಣೆ ಸುಮಧುರ ಪಂನೀತ ನೀಡುವ ಮೂಲಕ 


ರಾಕ್‌ಲೈನ್‌ ಸುಧಾಕರ್‌ 
ಖೆಂಗಜೂಲಿನಲ್ಲ ಹಿಲಿಯ ಹಾಸ್ಯನಟ ರಾತ್‌ 
ಹುಧಾತರ್‌ (60) ಹೃದಂಯಾಘತದಿಂದ 
ನಿಧನರಾಗಿದ್ದಾರೆ. ಸುಧಾಕರ್‌ ಖೆಳ್ಚಿತೆರೆ 
ಪವೇಶಿಸಿದ್ದು ಯೋಗರಾಜ ಫಟ್‌ ನಿರ್ದೇಶನದ 
ಪ೦ಚರ೦ಗಿ ಸಿನಿಮಾದ ಮೂಲಕ. ಇದು 
ತೆರೆಕಂಡಿದ್ದು 2೦1೦ರಣ್ಲ. ಇದಾದ. ಐತ. ಅವರು ಪರಮಾತ್ಮ, 
ಟೋಪಿವಾಲ, ಅಜಡ್‌, ಹ ಕಡಿಸಂತ ಪಲವು ನನ 


ನಣಸಿದ್ವಾರೆ. 


SNS SSSA SSAA SASSI SSAA 


ಕರೋನಾ ವಾರಿಯರ್ಸ್‌ಗಳ ಆರು ಪರಿಚಯ 


ಹೆಸರು : ಹರಿಕೃಷ್ಣ ಆರ್‌ 
ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ 
ಪೊಲೀಸ್‌ ಕಾನ್ಸೇಬಲ್‌: 


. ಮನೆಯಲ್ಲಿಯೇ ಸುರಕ್ಷಿತವಾಗಿದ್ದು ಸೃಜನಾತ್ಮಕತೆ 
ಮತ್ತು 'ಕ್ರಿಯಾತ್ಮಕವಾಗಿರಲು ಸ್ರಚಾಣಿ' ಮರಿ, 
ಮನೆಯಲ್ಲಿಯೇ ಇರಿ, ಚಿತ್ರ ಬರಿ ಶೀರ್ಷಿಕೆಯಡಿಯಲ್ಲಿ ಕರ್ನಾಟಕ ಗಾಂಧಿ 
ಸ್ಮಾರಕ ನಿಧಿಯಿಂದ ' ಚಿತ್ರ ಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು 


ಹಾಗೂ ಗಾಂಧಿ ಭವನ. ಪ್ರಕಟಿತ ಗಾಂಧೀಜಿ. ಅವರ ಪುಸ್ತಕಗಳನು 


ಶಿಕ್ಷಕರಿಗೆ ಅಧ್ಯಯನಕ್ಕಾಗಿ ಮತ್ತು ಮಹಾತ್ಮ ಗಾಂಧೀಜಿ ಅವರ ಶೈಕ್ಷಣಿಕ 
ಸಿದ್ಧಾಂತಗಳು "ಪುಸ್ತಕಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿದ PN 
ಗ್ರಾಮಗಳಲ್ಲಿ ಮನೆ ಮನೆಗಳಿಗೆ ತೆರಳಿ ವಿತರಿಸಿದರು. 


ಚಿಕ್ಕಬಳ್ಳಾಪುರ 4 
ಕೋವಿಡ್‌ 19ರ ಲಾಕೌನ್‌ ಹಿನ್ನೆ ಲೆಯಲ್ಲಿ ಮಕ್ಕಳು - 


ಡಾ. ಪೂರ್ಣಿಮಾ ಜೋಗಿ, ಕಾರ್ಯಕ್ರಮ ಅನುಷ್ಠಾನಾಧಿಕಾರಿ, ರಾ.ಸೇ.ಯೋ. 


ಹೆಸರು : ಎಂ. ಹೇಮಂತ್‌ ಕುಮಾರ್‌ . 
ಕೆ.ಎಸ್‌.ಡಿ.ಕಾನ್ಸ್‌ಟೆಬಲ್‌, ಕರ್ನಾಟಕ ರಾಜ್ಯ ರಸ್ತೆ 
ಸಾರಿಗೆ ನಿಗಮ, ಬೆಂಗಳೂರು ಕೇಂದ್ರೀಯ ವಿಭಾಗ, 
ವಿಭಾಗೀಯ ಕಚೇರಿ ಶಾಂತಿನಗರ ಬೆಂಗಳೂರು 
ಕೋವಿಡ್‌ 19ರ ಲಾಕ್‌ ಡೌನ್‌ .ಸಮಯದಲ್ಲಿ 
ಅವರು 150 ಮಂದಿಗೆ ತರಕಾರಿ, ದವಸ ಧಾನ್ಯಗಳ 
ಟ್‌, ಸಿದ್ಧಪಡಿಸಿದ ಆಹಾರ ಪದಾರ್ಥಗಳು, ನೀರಿನ ಬಾಟಲುಗಳನ್ನು, 


| ಔಷಧಿಗಳಲ್ಲಿ ಸ್ಯಾನಿಟೈಸರ್‌ ಮತ್ತು ಪ್ರಥಮ ಚಿಕಿತ್ಸೆ ಅಗತ್ಯ ವಸ್ತುಗಳ 
ಕೀಟ್‌ಗಳನ್ನು 


ಅಗತ್ಯ ಇರುವವರಿಗೆ ವಿತರಿಸಿದ್ದಾರೆ. 95/06/2020 
ರಂದು ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ 5001 ಸಸಿ ನೆಡುವ 
ಕಾರ್ಯಕ್ರಮ ಹಾಗೂ ಕರೋನಾ ವೈರಸ್‌ ರೋಗ ಲಕ್ಷಣಗಳ ಕುರಿತು 
ಜನಜಾಗೃತಿ ಮೂಡಿಸುವ ಕರಪ ಪತ ಪತ್ರಗಳನ್ನು ವಿತರಣೆ ಮಾಡಿದ್ದರು. 


1... ್ಗ್ರ್ಪ್ಷ್ಷ್ಮ್ಮ್ಮ್ಮ್ಮ್ಮೂ ಜು ್‌ ್‌  [್ಕ್ಕ(ಯ((! ಯ .! ( ರಾ ೯ ೯ “ರ।।]್ಯ್ಬರ್ಬ್ಜ್ಚ್ಟ್ಟ್ಟ್ಟ 


ಸಂಪುಟ : 2 - ಹ೦ಜಿಪೆ : 7 - ಅಷ್ಟೋಬರ್‌ ಕ್ಕ 


ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ 


FEVER! 


Condensed form of ‘Fever Book” - 1974 & Published by Hart Davis Macgibbos, P.O. - 9'St Albans, England : 


continued from the previous edition... 


by John Fuller 


team of researchers risked their lives to track the virus to its source and find a vaccine that would be able to conquer it. 
This is the story of that quest, one of the most fascinating and Inspiring medical revelations of our time 


When she had finished, nearly 200 cultures sat 
in rows of tubes and bottles, like a regiment of 


soldiers. The cells would be allowed to grow in 
their new environment for several days. 


The task facing Downs and Casals was different. 


They were going to inject the blood and fluid 
specimens directly into the brains of a colony of 
mice. No racehorses had been bred with more care. 
The mice all had to be identical, or the tests would 
vary. And obviously they had to be free of other 
diseases. | 


The animals were individually housed in metal 
containers which resembled large bread bins. To 
reduce the danger of spreading infection tion should 
amousekick up disease-laden dust, each ofthe boxes 
had its own ventilating system which drew the air 
out into an incinerator. Realizing that one slip of 
a hypodermic needle could be fatal to themselves, 
Downs and Casals put their first batch of mice 

‘under deep either anaesthesia 50 that they couldn’t 
wriggle unpredictably. Then Downs took a syringe 
with 2/100 millilitres of the suspect, straw-coloured 
serum, picked up a mouse, and plunged the needle 
into its cranium. Casala did the same. 


When they finished their first injections, Downs . 


and, “It might be a good idea, Jordi, not to tell your 
wife about this project.” Jordi Casala nodded. 


Ax Columbia Presbyterian Hospital, Penny Pinico’s 
temperature word to 417 degrees centigrade (107). 
A lever as high as that in an adult is usually the 
threshold of death few can survive such an inner 
furnace, The doctors and nurses packed her in ice 
and placed her in an oxygen tent. They gave her 
aspirin and continued intravenous fluids. There 
was little else that could be done. 


Slowly, her temperature fell, but in the wake of 
fever came pneumonia, bringing with it a flooding 
ofthe lungs and a barking cough. This was followed 
by inflammation of the brain. An incessant ringing 


in her ears developed, along with deafness and 


- dizziness. There was internal bleeding. Her heart, 


kidney and other organs were affected. But she was 
still alive, and she had now survived longer than 
either of her stricken colleagues, 


At Yale, on March 10, Sonja Buckley went to 
her laboratory to begin the assault on the tissue 
culturcs. She sucked out the old nutri en fluid from 
each bottle, using a glass pipette as she would a 
straw. The pipettes were plugged with cotton to 
prevent the fluid from coming up into her mouth, 
but at this point there was nothing to worry about 
because there was no serum containing 161] viruses 
in the bottles. | 


: Then she added a new solution which would 


maintain the tissue cultures in good health, but not 


cause them to grow. Finally came the critical step. 


Sucking up the infected blood serum into pipette, she 
dropped 1/10 of one milliltre into each of a series 
of bottles. For a matching control group of bottles, 
she added only a nutrient broth without the diseased 
serum; then she put the bottles aside to incubate 
Meanwhile, Downs and Casals were looking for 
results. But their mice still appeared normal and 
healthy. If they stayed that way; it would be very 
doubtful that the blood sample contained a deadly_ 
virus. However, it was too soon to tell; some 
laboratory mice survived virus injection for nine 


or ten days. But by Tuesday morning, Jordi Casals 


was pessimistic about the outlook. * 


Disgruntled, he.came into Sonja Buckley’s:lab and 
asked how she was daing. But she had nothing to 
report; apparently it was still too soon. 


That afternoon, as Buckley was working with her 
cultures, Dr. Max Theiler, a Nobel laureate who 
had been given the award in 1951 for his work 


In developing the yellow fever vaccine, paid an 


informal visit and asked how the research was 
going. 
70 be continued... 


ಸಂಪುಟ: 2 - ಹ೦ಜಿತೆ : 7 - ಅಷ್ಟೋಂಖರ್‌ 


ಪತ ಏಭಾಗ : ಓದುಗರ ಪ್ರತಿಸ್ಪಂದನ 


ಹಿರಿಯ ಲೇಖಕಿ ಡಾ. ವಸುಂಧರಾ ಭೂಪತಿ 
ಅವರ "ಮಳೆಗಾಲದ ಆರೈಕೆ' ಲೇಖನವು 
ಕಷಾಯ, ಬಿಸಿನೀರಿನ ಮಹತ್ವ, ಕೆಂಡದ 
ರೊಟ್ಟಿ ಗುಗ್ಗರಿ ಮಾಡಿಕೊಂಡು ಬಳಸುವುದು, 
ಪರಿಸರದ ಸ್ವಚ್ಛತೆಯ ಬಗ್ಗೆ ಸೋದಾಹರಣವಾಗಿ 
ತಮ್ಮ ಬರಹದಲ್ಲಿ ಬಾಪು ಪ್ರಪಂಚ ಪತ್ರಿಕೆಯಲ್ಲಿ 
ತಿಳಿಸಿಕೊಟ್ಟಿದ್ದಾರೆ. ಇಟ ವಾದಗಳು. 

ಸಿ. ಹೇಮಾವತಿ, ಜಟ್ಟ ಇಡಾ ಖೆ 
ಇಮ್ಯುನಿಟಿ ಎಂದೇನು? ಎಂಬ ಬಗೆಗಿನ 
| ಲೇಖನದಲ್ಲಿ ಲ್ಲಿ ಆರೋಗ್ಯಧಾಮದ ಡಾ , ಸಂದೀಪ್‌ 
ಅವರು ಜೀವಶಕ್ತಿ, ಪ್ರಾಣಶಕ್ತಿ, ವೈಟಾಲಿಟಿ, 
ರೋಗ ನಿರೋಧಕಶಕ್ತಿ ಹು ವಿವಿಧ 
ಪದಕೋಶಗಳ ಮೂಲಕ ಸರಳ ಸುಂದರವಾಗಿ 
" ಮಾಹಿತಿ ನೀಡಿರುತ್ತಾರೆ. ಪ್ರತಿನಿತ್ಯ ಆರೋಗ್ಯಕ್ಕೆ 
ಬೇಕಾದ ಯೋಗಾಸನ, ಪ್ರಾಣಾಯಾಮ, ಒಂದು 
' ಲೋಟ ನೀರು ಕುಡಿಯುವುದರಿಂದಾಗುವ 
ಆರೋಗ್ಯ ಸಿದ್ದಿ, "ಸಿ' ವಿಟಮಿನ್‌ ಇರುವ 
ಲಿಂಬೆ, ನೆಲ್ಲಿಕಾಯಿ, ಕಿತ್ತಳೆ, ಮೂಸಂಬಿ, 
ಹಸಿಶುಂಠಿ, ಕಾಳು ಮೆಣಸು ಮುಂತಾದವನ್ನು 
ಸೇವಿಸುವುದರಿಂದ ಈ ಕಾಲದಲ್ಲಿ 
ಹರಡುತ್ತಿರುವ ಸಾಂಕ್ರಮಿಕ ರೋಗಗಳನ್ನು 
ತಡೆಗಟ್ಟಿಬಹುದೆಂಬುದನ್ನು ಮನವರಿಕೆ 
ಮಾಡಿಕೊಟ್ಟಿದ್ದಾರೆ. ಇಂಥಹ. “ ಟೀಖನಗಳನ್ನು 
ಪ್ರಕಟಿಸಿರುವ ಗಾಂಧಿ ಭವನಕ್ಕೆ, ಸ ಸಂಪಾದಕರಿಗೆ 
ಹಾಗೂ ವೈದ್ಯರಿಗೆ ಧನ್ಯವಾದಗಳು. 


ಶಿವಣ್ಣ, ತುಮಕೂರು” 


NESSES SEES SESS ESSE 


ಪ್ರಾಧ್ಯಾಪಕರಾದ ಡಾ. ಶಿವಾನಂದ ಶೆಟ್ಟರ್‌ 


ಅವರು ವಿನೋಭಾ ಭಾವೆ ಅವರ ವ್ಯಕ್ತಿತ್ವ 


ಮತ್ತು ಚಿಂತನೆ ಯುವಕರಿಗೆ ತಲುಪಿಸುವಲ್ಲಿ 
ಅರ್ಥಪೂರ್ಣವಾಗಿ ಹೊರಹೊಮ್ಮಿದೆ. 
ಎಂದಿನಂತೆ "ನವಭಾರತ ನಿರ್ಮಾಪಕರು” 
ಮಾಲಿಕೆಯಲ್ಲಿ ಲೋಕಮಾನ್ಯ ತಿಲಕರ 
ಇಂಗ್ಲೀಷ್‌ ಶಿಕ್ಷಣದ ಮಹತ್ವ ಅಂದಿನ ಬ್ರಿಟಿಷರ 


ಆಡಳಿತಾತ್ಮಕ ಶಿಕ್ಷಣ ನೀತಿ ನಿರೂಪಣೆಗಳ ಬಗ್ಗೆ 


ಬಾಪು ಪ್ರಪಂಚ ಸಂಪಾದಕರಾದ ಇಂದಿರಾ 
ಕೃಷ್ಣಪ್ಪ ಅವರ ಬರಹ ಹಾಗೂ ಸಾಮಾಜಿಕ 
ಶ್ರೀ ನಾರಾಯಣ ಗುರುವಿನ ಮುಖಪುಟ 
ಹಾಗೂ ಅದರ ಬಗೆಗಿನ ಒಳಪುಟ 8ರಲ್ಲಿ 
ಪ್ರಕಟಗೊಂಡ ಉಪಯುಕ್ತ ಮಾಹಿತಿಯನ್ನು ಡಾ. 
ಆದಿನಾರಾಯಣಪ್ಪ ಮತ್ತು ಡಾ. ಮೀನಾರಾಣಿ 
ಪಿ ಅವರ ಲೇಖನ ಪ್ರಸ್ತುತವೆನಿಸಿದೆ. ಲೇಖಕರಿಗೆ, 


ಸಂಪಾದಕರಿಗೆ ವಂದನೆಗಳು. 


ಎಸ್‌. ಸಿದ್ದರಾಜು, ಸಾ 


ಸಾಹಿತಿಗಳ: ಪರಿಚಯ, ಕವನಗಳು; ಪುಸ್ತಕ 
ಪರಿಚಯ, ಗಾಂಧಿ ಮಾರ್ಗಿಗಳ ಲೇಖನಗಳು, 


ಗಾಂಧಿ ತತ್ವಗಳ ಪ್ರಬಂಧಗಳಿಂದ ಬಾಪು 


ಪ್ರಪಂಚ ವೈವಿಧ್ಯಮಯವಾದ ಪತ್ರಿಕೆಯಾಗಿ 
ಹೊರಹೊಮ್ಮುತ್ತದೆ. i ಪ್ರಾಶಕರಗೆ 


ಹ ಡಿ. 


MKS 


ದು 


ಬಾಪು ಸಂಚಿಕೆ ನೋಡಿದೆ. ಅಗದಿ ಬ 
ಆಯ್ತು. ಸಂಪಾದಕರಾದ ಇಂದಿರಾ ಕೃಷ್ಣ 

ಅವರ ' ಪ್ರಬುದ್ಧ ಲೇಖನಗಳು, LE 
ಭೀಕರ ರೋಗ, ಫ್ಲೇಗ್‌ ಬಗ್ಗೆ ಇಂಗ್ಲೀಷ್‌ನ 
ಫೀವರ್‌ ಲೇಖನ ಹೊಸಹೊಸ ಸುದ್ದಿ 
ವಿಶೇಷಗಳೊಂದಿಗೆ ನಿಲುಗಡೆ ಇಲ್ಲದೆ 


 ಓದಿಸಿಕೊಳ್ಳುವುದು ಬಾಪು ಪ್ರಪಂಚ. 


ವಿ. ತಿಪ್ಪನಗೌಡ, ತ್‌ ಗಾಂಧಿ 


ಶಿಕ್ಷಕರ ಮಾ ಮಹತ್ವ ಮತ್ತು ಶಿಕ್ಷಕರ 
ದಿನಾಚರಣೆಯನ್ನು ದೇಶದ ರಾಷ್ಟ್ರಧ್ಯಕ್ಷರಾಗಿದ್ದ 


ಸರ್ವಪಲ್ಲಿ ರಾಧಾಕೃಷ್ಣನ್‌ ಅವರ ಪರಿಚಯವನ್ನು 


ಗಾಂಧಿ ಭವನದ ಅಧ್ಯಕ್ಷರು ತುಂಬಾ 
ಸುಂದರವಾಗಿ ಚಿತ್ರಿಸಿದ್ದಾರೆ. ಮೈಸೂರಿನಲ್ಲಿ 
ಪ್ರಾಧ್ಯಾಪಕರಾಗಿದ್ದನ್ನು, ಮೌಲ್ಯಯುತ 
ವಿಚಾರಧಾರೆಗಳು ಹಾಗೂ ಭಾರತೀಯ 
ಧರ್ಮ, ಸತ್ತಂಗ, ರಾಜ್ಯಸಭೆಯಲ್ಲಿ ಸಂಸ್ಕತ 
ಶ್ಲೋಕಗಳನ್ನು ಹೇಳುತ್ತಿದ್ದುದು, ಉಪರಾಷ್ಟಪತಿ ' 
ಹಾಗೂ ರಾಷ್ಟಪತಿಗಳಾದ ಸಂದರ್ಭಗಳಲ್ಲ 
ಪರಿಚಯಿಸಿರುವ ಡಾ. ವೂಡೇ ಪಿ. ಕೃಷ್ಣ ಅವರಿಗೆ 
ವಂದನೆಗಳು. 

ವೀಣಾ ಹಿನ. ಕ್‌ 


ಢ್‌ ಹುಟದವರೆಗೆ ಓದಿ ಮುಗಿಸುವವರೆಗೆ 
ನನಗೆ ಸಮಾಧಾನವಾಗುವುದಿಲ್ಲ. ಅಷ್ಟೊಂದು 


.ಉತ್ತಮ ಲೇಖನಗಳು, ಸಂಪಾದಕರ ನುಡಿಗಳು, 


ಹೊಸ ಚಿಂತನೆಗೆ ಹಚ್ಚುತ್ತವೆ. 
ಕೆ. ವನಜಾಕ್ಷಿ, ಬೆಂಗಳೂರು 


EERIE . ESSENSE SSNS | ೦ ೃ್ಳ SESSLER TEESE 


ಪುಷಕ ಪಲಿಚಯ : ' ಗಾಂಧಿ ಬಳಗದ ವಿದೇಶಿಯರು 


- ಡಾ. ಎಸ್‌. ರಾಮಲಿಂಗೇಶ್ವರ (ಸಿ ಸಿರಾ), ಕೃತಿಕಾರರು : ವೇಮಗಲ್‌ ಸೋಮಶೇಖರ್‌ 


ವೇಮಗಲ್‌ ಸೋಮಶೇಖರ್‌ "ಅವರು ವೃತ್ತಿಯಲ್ಲಿ ಭಾರತೀಯ ದೂರವಾಣಿ ಕಾರ್ಪಾನೆಯಲ್ಲಿ ಕರ್ತವ್ಯ ನಿರ್ವಹಿಸಿ ವಿಶ್ರಾಂತ ಜೀವನ 
ನಡೆಸುತ್ತಿದ್ದು, ಪ್ರವೃತ್ತಿಯಲ್ಲಿ ಸ dn ಸಾಹಿತಿಗಳೂ ಆಗಿದ್ದಾರೆ. ಕರ್ನಾಟಕದ ಬೆಂಗಳೂರಿನಲ್ಲಿ ಹ ಅವರ ಪ್ರವಾಸ ಮತ್ತು' 
ಅವರ ಚಿಂತನೆಗಳು, ಮೈಸೂರು ಅರಸರು, ವಸ್ತು ಸಂಗ್ರಹಾಲಯಗಳ. ಕುರಿತಾಗಿ ಅಧ್ಯಯನ, ಸಂಶೋಧನೆಯ ಮೂಲಕ ಅನೇಕ ಕೃತಿಗಳನ್ನು 
ರಚಸಿದ್ದಾರೆ. ಸರಳರೂ, ಸಜ್ಜನರೂ ಆದ ಸೋಮಶೇಖರ್‌ ಅವರು ಬರೆದ, ಮಂಡ್ಯದ ಮಹಾತ್ಮ ಗಾಂಧೀ ಸ್ಮಾರಕ ಟ್ರಸ್ಟ್‌ (ರಿ) ಪ್ರಕಟಿಸಿರುವ 

“ಮಹಾತ್ಮರ ಬಾಳು' ಕೃತಿಯು 2020ರ ಸಾಲಿನ, ಕರ್ನಾಟಕ ಗಾಂಧಿ ಸ ಸ್ಮಾರಕ ನಿಧಿಯ ಹಿಂದಿನ ಅಧ್ಯಕ್ಷ ರಾದ ಡಾ. ಜೆ ಶ್ರೀನಿವಾಸಯ್ಯ ಅವರು 
ತಮ್ಮ ಪತ್ನಿ ಶ್ರೀಮತಿ ಜಯಶ್ರೀ ಅವರ ಹೆಸರಿನಲ್ಲಿ ಸ್ಥಾಪಿಸಿರುವ “ಜಯಶ್ರೀ ಸ್ಮಾರಕ ದತ್ತಿ ಪ್ರಶಸ್ತಿ'ಗೆ ಭಾಜನವಾಗಿದೆ. ಬಾಪೂಜಿ ಅವರ 'ಬದುಕಿಗೆ 
ES ಗಾಂಧೀಜಿ ಅವರೇ ಬರೆದಿರುವ ಟಿ ಕಥೆ, ಪತ್ರ ವ್ಯವಹಾರ, ಸಮಕಾಲೀನ ಪತ್ರಿಕಾ ವರದಿಗಳು, ಗಾಂಧೀಜಿ ಅವರ ಕುರಿತು 

ಲಭ್ಯವಿರುವ ಹತ್ತಾರು ಸಾಹಿತ್ಯ ಕೃತಿಗಳ ಪೂರಕ ಅಧ್ಯಯನದಿಂದ ಸಂಗ್ರಹಿಸಿ ಕೃತಿಯೂ ಒಡಮೂಡಿ ಬಂದಿದೆ. ಈ ಸಂಕಲನದಲ್ಲಿರುವ 45 
ಬಿಡಿ ಲೇಖನಗಳಲ್ಲಿ ಬ ಲೇಖಿನಗಳೂ ಮಹಾತ್ಮರ ವಿಭಿನ್ನ ದೃಷ್ಟಿಕೋನದಿಂದ ಅವರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವುದೇ ಆಗಿದೆ. 
ಶ್ರೀಸಾಮಾನ್ಯರೊಂದಿಗೆ ಗಾಂಧೀಜಿ ಅವರ ಗುಣಸ್ಪಭಾವಗಳ ಚಿತ್ರಣಗಳು, ಸರಳತೆ, ಸಹನೆ, ಸತ್ಯಶೀಲತ್ವ, ನ್ಯಾಯ ನಿಷ್ಟುರತೆ, ಪ್ರಯೋಗಶೀಲ 
ಮನಃಸ್ಥಿತಿ, ಸೌಜನ್ಯಯುತ ಮಾನವ ಸಂಬಂಧಗಳು ಹರಳುಗಟ್ಟಿರುವುದನ್ನು ಸೂಕ್ಷ ಸ ನೆಲೆಗಳಲ್ಲಿ ಗಾಂಧೀಜಿ ಅವರ ಧೀಮಂತ ವ್ಯಕ್ತಿತ್ವ ಈ 
ಎಲ್ಲಾ ಲೇಖನಗಳಲ್ಲಿ ಸಾಕಾರಗೊಂಡಿರುವುದನ್ನು ಸಹೃದಯರು ಗಮನಿಸಬಹುದು. 20ನೇ ಶತಮಾನದ ವಿಶ್ವವಿಖ್ಯಾತ ಸಂತ ಗಾಂಧೀಜಿ 
ಎಂಬ ಫಕೀರ, ಜೀವಚೈತನ್ಯವನ್ನು ಪ್ರತಿಯೊಂದು ಜೀವರಾಶಿಗಳ ಕಂಡ ಬಗೆಯನ್ನು ಅಲ್ಲಿ ಚಿತ್ರಿಸಲಾಗಿದೆ. ಗಾಂಧೀಜಿ ಅವರು ಹಾಕಿಕೊಟ್ಟ 
ಮಾರ್ಗ ನಮ್ಮೆಲ್ಲರಿಗೂ ಸಾರ್ವಕಾಲಿಕ ಸತ್ಯಮಾರ್ಗ ಆಗಿರುವುದನ್ನು "ಮಹಾತ್ಮರ ಬಾಳು' ಕೃತಿಯ ಮೂಲಕ ಅರ್ಥಪೂರ್ಣವಾಗಿ ವೇಮಗಲ್‌ 
ಸೋಮಶೇಖರ್‌ ಅವರು ಕಟ್ಟಿಕೊಟ್ಟಿದ್ದಾರೆ. ಇವರಿಗೆ ಅನಂತ ಧನ್ಯವಾದಗಳು. 


ಪಂಪುಟ : 2 - ಪಂಜಿಹೆ: 7 - ಅಷ್ಟೋಬರ್‌ 25 


ಗಾಂಧಿ ಭವನದ ಶಾರ್ಯಕಮಗಳು 


ಗಾಂಧಿ ಭವನದಲ್ಲಿ ದಿ.12.09.2020ರಂದು ನಡೆದ ಎಂ.ವಿ. 
ರಾಜಶೇಖರನ್‌ ದತ್ತಿ ಉಪ ಡಾ. ಗಣನಾಥಶೆಟ್ಟ, ಎಕ್ಕಾರು, 
ಜಂಟಿ ಕಾರ್ಯದಶಿನೆ, ಎನ್‌.ಎಸ್‌.ಎಸ್‌. ಡಾ. ಹೆಚ್‌ ಹನುಮಂತಪ್ಪ 
ಮಾಜಿ ರಾಜ್ಯಸಭಾ ಸದಸ್ಯರು, ಡಾ. ವೂಡೇ ಪಿ. ಕೃಷ್ಣ, ಅಧ್ಯಕ್ಷರು, ರ್ಯ. 
ಭವನ, ಪಿ.ಜಿ.ಆರ್‌. ಸಿಂಧ್ಯಾ, ಮಾಜಿ ಸಚಿವರು, ಶ್ರೀಮತಿ ಗಿರಿಜಾ 
ರಾಜಶೇಖರನ್‌, ಶ್ರೀಮತಿ ಇಂದಿರಾ. ಕೃಷ್ಣಪ್ಪ, ಕಾರ್ಯದರ್ಶಿ, ಗಾಂಧಿ 
ಭವನ. 


ದಿ. 23.99.2020 ಬಯಲು ಬಂದಿಖಾನೆ, ದೇವನಹಳ್ಳಿಯಲ್ಲಿ ಕರ್ನಾಟಕ 
ಗಾಂಧೀ ಸ್ಮಾರಕ ನಿಧಿ, ಸುಮಂಗಲಿ ಸೇವಾಸಾ, ಕರ್ನಾಟಕ ಅಂಚೆ 
ನೌಕರರ ಸಾಹಿತ್ಯ ಬಳಗ, ಜೈ ಭಾರತ್‌ ಸಂಸ್ಥೆ, ಡಿ.ಸಿ.ಐ.ಸಿ. ವತಿಯಿಂದ 
ಕೋಟಿ ಸ ನೆಟ್ಟು ತೋ ುವ ವೃಕ್ಷ ರ್‌ೂ ಭಾಗವಾಗಿ ಐದು 
ಸಾವಿರ ಸಸಿ ನೆಡಲಾಯಿತು. ಚಿತ್ರದಲ್ಲಿ ಶ್ರೀ ಮಹದೇವ ಸ್ವಾಮಿಗಳು, 
ಬಸವ ಮಠ, ಗಾಂಧೀ ಭವನದ "ಅಧ್ಯಕ್ಷರಾದ ಡಾ. ವೂಡೇ ಸ್ಸ ಕೃಷ್ಣ, 
ಶ್ರೀಮತಿ ಸುಶೀಲಮ್ಮ ಮತ್ತೆಲ್ಲರೂ ಇದ್ದಾರೆ. 


ಗಾ೦ಧಿ ಭವನದಲ್ಲಿ ದಿ.92.10.2020ರಂದು ನಡೆದ ಬಾ ಬಾಪು ದಿನಾಚರಣೆಯಲ್ಲಿ ಜಯಶ್ರೀ ಟ್ರಸ್ಟ್‌ ಪುರಸ್ಕಾರ ವೇಮಗಲ್‌ ಸೋಮತೇಖರ್‌ ಅವರ “ಮಹಾತ್ಮರ 
ಬಾಳು”ಕೃತಿಗೆ ಪ್ರಧಾನ ಹಾಗೂಶ್ರೀಯಾಕೂಬ್‌ ಕೊಯ್ಯಾರ್‌, ರಾಷ್ಟೀಯ ಶಿಕ್ಷ ಕ್ಷಕ ಪ್ರಶಸ್ತಿಪು ರಸ್ಮತರು, ಡಾ. ಗಣನಾಥಶೆಟ್ಟವಕ್ಕಾರು, ಜಂಟಿಕಾರ್ಯದರ್ಶಿ,ರಾ.ಸೇ.ಯೋ. 


ಗೌರವ ಪ 


ಪುರಸ್ಕಾರ ಪ್ರಧಾನ `ಕಾರ್ಯಕ್ರಮದಲ್ಲಿ ಡಾ" ಎಸ್‌. ಎನ್‌. ಸುಬ್ಬರಾವ್‌ ನಿರ್ದೇಶಕರು, ರಾಷ್ಟೀಯ ಯುವ ಯೋಜನೆ, ಡಾ. ವೂಡೇ 'ಪಿ. ಕೃಷ್ಣ 
ಅಧ್ಯಕ್ಷರು, ಕ.ಗಾಂಸ್ಕಾ. ನಿಧಿ, ಡಾ. "ಎಲ್‌. ಹನುಮಂತಯ್ಯ ರಾಜ್ಯಸಭಾ ಸದಸ್ಯರು, ಶ್ರಿ Y 


ಶ್ರೀ ಹೆಚ್‌. ಹನುಮಂತಪ್ಪ, ರಾಜ್ಯಸಭಾ ಮಾಜಿ ಸದಸ್ಯರು, ಶ್ರಿ 


ಪ್ರಸನ್ನ ಹಿರಿಯ ರಂಗಕರ್ಮಿ, ಸಾಹಿತಿ, ಸಾನುಸೇವಾ ಸಂಘ, ಶ್ರೀ ಜೀರಿಗೆ ಲೋಕೇಶ್‌, ಎನ್‌.ಆರ್‌. ವಿಶುಕುಮಾರ್‌, ಶ್ರೀ ದಿನೇಶ್‌ ಇವರು SER ವೆ 
ಮಶೇಖರ್‌ ಅವರಿಗೆ ಜಯತ್ರಿ ಪ್ರಶಸ್ತಿ ಪ್ರಧಾನ ಮತ್ತು ಕರೋನಾ ವಾರಿಯರ್ಸ್‌ಗೆ ಸನ್ಮಾನ 


ಮಹಾತ್ಮರ ಬಾಳು ಕೃತಿಗೆ ವೇಮಗಲ್‌ ಸೊ 


ಸಂಪುಟ : 2 - ಪಂಜಿಹೆ ಅಹ್ಟೋಖರ್‌ 


ದಿನಾಂಕ 06.10.2020ರಂದು ಗಾಂಧಿ ಅಂಗಳದಲ್ಲಿ ಜಾಸ್‌ 


ಸಂತ್ರ್ಥೆ ಮನೀಷಾಳ ದುರ್ಮರಣಕ್ಕೆ ಮೌನ ಪ್ರತಿಭಟನೆ. ಹಮ್ಮಿಕೊಳ್ಳಲಾಗಿತ್ತು. 


ಕಾರ್ಯಕ್ರಮದಲ್ಲಿ ಡಾ. ವೂಡೇ ಪಿ. ಕೃಷ್ಣ, ಅಧ್ಯಕ್ಷರು, "ಕರ್ನಾಟಕ ಗಾಂಧಿ ಸ್ಮಾರೆಕ ನಿಧಿ, ಇಂದಿರಾ ಕೃಷ್ಣಪ್ಪ, ಗೆ. ಕಾರ್ಯದರ್ಶಿ, ಗಾಂಧಿ ಭವನದ ಭ್ಯ 
ವರ್ಗ, ಡಾ. ವಸುಂಧರಾ ಭೂಪತಿ, ಡಾ. ರಾಮಲಿಂಗೇಶ್ವರ (ಸಿಸಿರಾ), ಡಾ. “ಪ್ರಶಾಂತ್‌ ವಿ. ಮಂಜುಳಾ ಶಿವಾನಂದ್‌, ಸುಮಾ, ಗುರುರಾಜ ಹೊ ತಿಟ್ಟ 
ವಿ. ಶ್ರೀಧರ್‌, ಕಲಾವಿದರ ಸಂಘ, ಗಿರಿಜಮ್ಮ, ವಲ್ಲಭ ನಿಕೇತನ ಹಾಗೂ ಗಾಂಧಿ ಪ್ರಣೀತ ಸ ಸಂಸ್ಥೆಗಳ ಪ ಪದಾಧಿಕಾರಿಗಳು ಭಾಗವಹಿಸಿದ್ದರು. 


ಕೆಂಗೇರಿ ಉಪನಗರದ ಶೇಷಾದ್ರಿಪುರಂ ಅಕಾಡೆಮಿ ಆಫ್‌ ಬಿಸಿನೆಸ್‌ 
ಅಡ್ಜಾನ್ಸ್‌ ಸ್ಟಡೀಸ್‌ ಕಾಲೇಜಿನಲ್ಲಿ ಗಾಂಧಿ ಜನ್ಮ ದಿನಾಚರಣೆ 
ದಿ.03.10.2020ರಂದು ನಡೆದಿದ್ದು ಕಾಲೇಜಿನ ` ಪ್ರಾಂಶುಪಾಲರು, 
ಪ್ರೊ. ಜಯರಾಂ, ಡಾ. ಪೂರ್ಣಿಮಾ ಜೋಗಿ, ಇಂದಿರಾ ಕೃಷ್ಣಪ್ಪ, 
ಡಾ. ಜ್ಯೋತಿ, ಡಬ್ಬ್ಯೂಡಿ. ಅಶೋಕ, ಆಡಳಿತ ಮಂಡಳಿ ಸದಸ್ಯರು 
ಚಿತದಲಿದ್ದಾರ. ನಿಂತಿರುವವರು, ಕಾಲೇಜಿನ ಅಧ್ಯಾಪಕ ಬಳಗ ಮತ್ತು 


ಪ್ರಶಸ್ತಿ ಪ ಪುರಸ್ಕೃ ತ ವಿದ್ಠಾ ್ಯರ್ಥಿಗಳು 


ಲ್‌. ಎದಿ 


b 


ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಮಾದಕ ಪೇಯಗಳ ದುಶ್ಚಟಗಳ ಪರಿಣಾಮ 
ಕುರಿತು. ಜಾಗೃತಿ ಸಭೆಯನ್ನು ಬೆಂಗಳೂರು ವಿವಿ ಉಪ ಕುಲಪತಿ 
ಎಸ್‌.ಜಾಪೆ ಟ್‌ ಉದ್ಭಾಟಿಸಿದರು, ಡಾ. ಗಣನಾಥಶೆಟ್ಟ ಎಕ್ಕಾರು, 
ಡಾ. ವೂಡೇ ಪಿ. ಕೃಷ್ಣ, ಅಧ್ಯಕ್ಷರು, ಗಾಂಧಿ ಭವನ, ಎಂ. ಎಸ್‌. ನಟರಾಜ್‌, 
ಕೃಷ್ಣಸ್ವಾಮಿ, ಡಾ. ಸತೀಶ್‌ಸೌಡ, ಡಾ. ಪ್ರತಿಮಾ ಮೂರ್ತಿ, ಪ್ರತಾಪ್‌ 
ನಿಂಗಯ್ಯ, ಪ್ರಾಂಶುಪಾಲರಾದ ಡಾ. ಎಚ್‌.ಎನ್‌. ಮೋರೆ ಮತ್ತಿತರರು 
ಉಪಸ್ಥಿತರಿದ್ದರು. 


ಗಾಂಧಿ ಭವನದಲ್ಲಿ ದಿ.92.10.2020ರಂದು ಗಾಂಧಿ ವಿಶೇಷ ಚಿತ್ರಪ್ರದರ್ಶನ ಮತ್ತು ಪುಸ್ತಕ ಪ್ರದರ್ಶನಗಳನ್ನು ಶ್ರೀಮತಿ ಇಂದಿರಾ ಕೃಷ್ಣಪ್ಪ ಉದ್ಭಾಟಿಸಿದ 


ಸಂದರ್ಭದಲ್ಲಿ, ಚಿತ್ರದಲ್ಲಿ ಡಾ. ಜಯಶ್ರೀ, ಉಪ ನಿರ್ದೇಶಕರು, ಶ್ರೀಮತಿ ಕಿರಣ್ಮಯಿ, ಸ 


ವಾರ್ತಾ ಪ್ರಸಾರ ಸಚಿವಾಲಯದವರು ಇದ್ದಾರೆ. 


ಟ್‌ ರು 


ಯಕ ನಿರ್ದೇಶಕರು. ಇವಿ. ಪಾಟೀಲ್‌, ಸಿಬ್ಬಂದಿವರ್ಗ, ಫಂದ 


WE (|! (! ((!(  (( ( PSLSL LSPA PSSST . ...................  .. ಅ ಯ ಲ ಲಲ್ಮಲಫಲಫಲಲಟಸ್ಯ್ಕ್ತರರ್ಚರ್ತರ್ತರರರರರ್ತೌಿ೨ತ್ಸತರರರರಾರಾರಾಾಾಾಾಾ್ವಾ 


"ಅಳ" 'ಸಾಧ್ಯವಿಲ್ಲ' ಎಂದು ಎಂದೂ ಹೇಳಬೇಡಿ. ಏಕೆಂದರೆ ನೀವು ಅನಾದಿ, ಅನಂತ. ನಿಮ್ಮ ಸಹಜಭಾವದೊಂದಿಗೆ 
ಹೋಅಪಿದರೆ ಕಾಲದೇಶಗಳ ಗಣನೆಗೆ ಜಯವಿಲ್ಲ. ಏನಾದರೂ, ಯಾವುದನ್ನಾದರೂ ನೀವು ಮಾಡಬಲ್ಲಲಿ. ನೀವು 


ಸರ್ವಶಕ್ತರು. 


ಸಂಪಟ : 2 - ಪಂಚಿಪೆ 


ಸ್ವಾಮಿ ಏವೇಕಾಸಂದ 


ನಾಳೆಯಿಂದ ಗ್ರಾಮೋದ್ಯೋಗಠಹೊಹ(6 
ಉತ್ಪನ್ನ ಪ್ರದರ್ಶನ, ಮಾರಾಟ ಮಹಾತ್ಮ 


ಭಿ ಜಯಂ ಅಂಗವಾಗಿ 
ಅಕ್ಟೋಬರ್‌ 190 ಭತಿರ್‌ 
4ರ ವರೆಗೆ ಬೋಗಳೂಪಿನ ಗಾಂಧಿ 
ಭವನದಲ್ಲಿಕ್ಕೆ ಉತವ ಗಳ ಪ್ರದರ್ಶ 
ಹ ಮು ಮಾರಾಟ, ಸರ್ಜಾ 


PEELS SE 


ವೇಶ ಚ ತಯದ ರದು ಗ್ರಾಮ 
rs ಸಂಘದ ಮಾರ್ಗದರ್ಶಕ, 


ಯ RRS ಲ 
ಜ್ರ sar. YORE 
ಸ ಕರ್ನಾಟ ಚ 


ಮು ಯು 
ಹ ಯ, 


ಆ794ಗ8944 


ಕಡ್‌ ಕಾಸ್‌ ಸಂಸ್ಯೆ ಮೈದಾ ರ್ಮಾಟಕ ರಾಜ್ಯ ಶಿ 


ಮ ಸ್ಸ ಈ 
ಮೂಡಿಸುವ ಕಲ್‌ ಜಃ ಜ್‌ ಗಲ ನಿನ ಸ 
ನಿನ್ನ ಸೇನೆ ಮೂಡು" 
ತರು. ಜತೆಗೆ ಇಂದು: ರಕ್ತ ಕ 
ಉದ್ದಿಮೆಯಾಗುತ್ತಿರುವುದು ಬೇಸರದ ಸಂಗ್ರ ಕ 
ಆತಂಕ ವ್ಯಕ್ತಪಡಿಸಿದರು. ಕ ಜಾ 
ತೇಜ ನರಃ ಶಕ ಪತ್ತೆ, 1% | ಹ 
| ಮಾಡೇ ೬. 


put KUNIS ಚ 


ENR 


ಜೂಜೆ 


ಜಾ 


ಪುಸ್ತಕ ಏಭಾಗ 


(ಪ್ರಸಿದ್ಧ ಕೃತಿಗಚ ಪಂಲ್ಲಿಪ್ತ ಭಾರ ನಿಯತವಾಗಿ ಐರಅವೆ) 


ROOTS : Sold Into Slavery 


Condensed form of the story by Alex Harley 


Continued from previous edition... 


SS 


More than a decade ago, Alex Haley began a long and arduous attempt to discover his ancestral roots. Like 
most black Americans, he had 1111109 go on at first-only a few meagre clues, given 10 him in childhood. But 
as he pursued his search, the pieces of his ancient family puzzle began to fall into place. The story that finally 
emerged portrays not merely the agony of one man but, in a very real sense, the epic journey of the American 
Negro. In “By Slave Ship to America,’ the first part of ‘Roots, which appeared last month, Haley re-created 
the boyhood of his African ancestor, Kunta Kinte, Kunta’s capture in 1767 by slavers and the ordeal of his 
passage across the Atlantic on a slave ship. ‘Sold into Slavery’ brings the young Kunta to the alien and cruel 


world of colonial America. 


Kunta reflected on all that he saw. and heard, and 
could neither understand nor accept it. And each night 
before sleep, he swore to his forefathers that he would 
escape; that he would die before he became like these 
black ones here. 

CRUEL CHOICE | 
KUNTAs left ankle finally became so infected from 
the chafing of the iron that the overseer had the iron 
burrowed ‘into the cotton and rode undetected. 
But when dawn touched the sky he left the 
wagon and disappeared into the undergrowth. 


With his bonds gone and unable to abide waiting, Kunta 


stoleawaythatnight, butSamsoncaughthimonly ashort 
distance from his hut. Kunta was pummelled and 
kicked, but not whipped or shackled. Soon he fled 
again after what the blacks called “snow” had fallen 
from the sky. The overseer caught up with him on 
one ‘of the big farm horses by following the marks 
he made in the filmy whiteness. This time he was 
whipped and chained down. Yet he knew that as 
soon as the opportunity came, he would try again. 


The moons went by, the fields were ploughed, and 


spring planting began with seeds of various kinds, 
mostly of maize and something called “cotton.” 
Kunta was un shackled, and he did what he was 
ordered to do, biding his time, chopping away 


weeds from the plants. As the harvesting began. 


Kunta noticed, that wagons appeared more and more 
frequently on the distant roads, carrying the cotton 
to market. It came to him: the way to escape was to 
hide in a wagon which would carry him far away. 
His head burst with planning the details of the 
escape. He ruled out the cotton wagons of the 


farm on which he worked; someone was always 


watching. It must be one of the wagons which 
he had seen far off, moving along the main road, 
One night on the pretext of’ going to 


the outhouse, he studied the 3 DIGEST 
road. The flickering light of lanterns moving along 
told him the wagon travelled in darkness as well as 


daylight. Another night he was able to kill a rabbit 


with a rock; he dried it as he had learnt to do in 
Juffure Then he honed to sharpness an old, rusty 
knife blade he had found and carved a wooden 
handle for it. He who made & safo charm. It had a 
cock’s feather to attract the spirits, a horse’s hair 
for strength. and a bird’s wishbone for success, 
all wrapped and sewn inside a square of burlap 
One evening he pushed the dried pieces of rabbit 
into a pocket and tied the safo tightly about his 
upper right arm. Listening tensely through: his ' 
hut door, he heard the familiar night routine of 
the other blacks. Finally their mournful singing 
ended. When he was sure they were asleep, Kunta 
grasped his home made knife and slipPed out. 
Seeing and sensing no one about, he bent low and 
began running Where the farm road met the big 
road he huddled down into a thick growth of bushes. 
Soon he heard a wagon. It seemed for ever before its 
flickering light even came into view, but finally it was 
directly opposite Kunta. Two figures sat in front, but 
there was no rear look out. Teeth drenched, muscles 
quivering, Kunta burat from the undergrowth, 
squatsted behind the squeaking wagon and it bumped 
over rough paddled over the tailboard. The night was 
his friend, and he burrowed into the cotton and rode 
undetected. But when dawn touched the sky he left 
the wagon and disappeared into the undergrowth. 
The dew that sprinkled him felt good, and he swung 
his knife as if it were weightless, working deep into 
what he assured himself was a large area of forest. 

To be continued... 


ಸಂಪುಟ: 2 - ಪ೦ಜಿಷೆ : 7 - ಅಶ್ಲೋಖರ್‌ 4.2.0 14.೬ (1? 


ಕರ್ನಾಟಕ ಗಾಂಧೀ ಸ್ಕಾರಕ ನಿಧಿ ಪಕಟಡಗಳು 


TALIM 


ಚಹಾ SNe 


Tariff rates for Advertisement in Bapu Prapancha 
Kannada English Monthly Magzine 


“neo OO Particulars Rates (Rs) 
1 Half Page (Black & White) | 1,000.00 
2 Full Page (Black & White) 2,000.00 
3 Half Page (Extra) 2,000.00 
4 °° FullPage (Colour) 4,000.00 
5 2nd Cover Page 5,000.00 
6 3rd Back Cover Page - 5,000.00 
7 Back Cover Page 10,000.00 


RNINO: KARBIL/2019/77950 


If undelivered please return to: Hon. Secretary, Karnataka Gandhi Smaraka Nidhi, Gandhi Bhavana, 
Kumara Park Post, Bengaluru - 560001,Ph: 080 22261967, Email : gandhibhavanabengaluru@gmail.com 


ಗಾ೦ಥಿ ಅವರ ತತ್ವ, ಜಿಂತನೆ, ಸಾಹಿತ್ಯ, ಶೈಪ್ಣಣಿತ, ಆರೋಗ್ಯ ಮತ್ತು ನವಭಾರತದ 
ಶಿಜ್ತಣಟ ಹುಲಿತಾದ ಮಹತ್ವದ ಲೆಂಖನಗಜೊಂದಿಗೆ ಪ್ರಹಟದೊಚ್ಚುತ್ತಿರುವ 


ಬಾಷು ಪ್ರಪಂಚ ಸಂಚಕಗ ಅಭಿನಂದನೆಗಳು 


| ಜ.ವಿ. ನಾರಾಯಣಪ್ಪ 
ಸಿವಿಲ್‌ ಇಂಜನಿಯರ್‌ 


# 118 /ಎ, 24ನೇ ಅಡ್ಡರಸ್ತೆ. ವನೇ ಏಭಾಗ, ರಾಜಾಜನಗರ ಜ್ಯ 
ಪಿಗಚೂರು - 560010, ದಾಧವಾಚಿ 4 ೦80 23131999, 9445674358 


ಗೊ 


ತ ಚಂದ್ರಶೇಖರ್‌ ಎನ್‌.ಜೆ. 
ಭಾರತಿ ಇಂಜನಿಯಲಿಂದ ವರ್ಕ್ಸ್‌ 


ಹಾ 14ನೇ ತುತ 3ನೇ ವಿಭಾಗ, ರಾಜಾಜನಗರ 


ಬಾಪು ಪ್ರಪಂಚ ಕನ್ನಡ-ಇಂಗ್ಲಿಷ್‌ ಮಾಸ ಪತ್ರಿಕೆ 


ಅವ್ರ 
RNINO: KARBIL/2019/77950 


Registered No. : KA/BGGPO/2589/2020-2022 
published 15111 of every month and posted on 20th of every month at Patrikachannel, Bengaluru - 560026 


್ಯನಿ ಬೆಸೆಂಟ್‌ (01.10.1847 - 20.09.1933) 


ಥಿಯೊಸೊಫಿಸ್ಟ್‌, ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ, ಬರಹಗಾರ್ತಿ ಮತ್ತು ವಾಗ್ಮಿ, ಭಾರತದ ಸ್ವಾತಂತ್ರ್ಯ, 
ತತ್ತ್ವಜ್ಞಾನ, ಯೋಗದಲ್ಲಿನ ಅವರ" ಆಸಕ್ತಿ, ಅವರು ಭಾರತಕ್ಕೆ ಬರಲು ಪ್ರೇರಣೆಯಾಯಿತು. ಕ ಓಸಿ 
ಕಾಲೇಜನ್ನು ಭಾರತದಲ್ಲಿ ಸ್ಥಾಪಿಸಲು ಸಹಾಯಮಾಡಿದರು. ಅವರು ಭಾರತದ ರಾಷ್ಟ್ರೀಯ ಕಾಗೈೆಂಸ್‌ನು ಸೇರುವ 
| ' ಮೂಲಕ ಬಾರತದ ರಾಜಿಕೀಯದಲ್ಲಿ ತೊಡಗಿಸಿಕೊಂಡರು. 1914ರಲ್ಲಿ ಯುರೋಪಿನಲ್ಲಿ ಯುದ್ಧ ಅರಂಭವಾದಾಗ, 
ಗಾರ್‌ ಭಾರತದ ಪ್ರ ಜಾಪ್ರಭುತ್ನಕ್ಕಾಗಿ ಹೋಂ ರೂಲ್‌ ಲೀಗ್‌ನ್ನು ಸ್ಥಾಪಿ ಸಿದರು. 1917ರ ಕೊನೆಯಲ್ಲಿ ಭಾರತದ ರಾಷ್ಟ್ರೀಯ 
ಸ ನ ಚುನಾವಣೆಯಲ್ಲಿ ಗ "ಅಧ್ಯಕ್ಷೆ ಆಗಿ ಆಯೆಯಾದರು. ನುನ್‌ ವೀಲ್‌' ಮತ್ತು "ದಿ ನೂ ಇಂಡಿಯಾ' ಎಂಬ 
ಎರಡು ಇಂಗ್ಲಿಷ್‌ ನಿಯತಕಾಲಿಕಗಳನ್ನು ಆರಂಭಿಸಿದವರು. ಥಿಯಾಸೋಫಿಕಲ್‌ ಸೆ ಸೊಸೈಟಿ ಆಫ್‌ ಇಂಡಿಯಾದ ಶಾಖೆಗಳನ್ನು ದೇಶದ ಅನೇಕ 
ಕಡೆಗಳಲ್ಲಿ ಸ್ಥಾಪಿ ಸಿದರು. ಮಹಿಳೆಯರ" ಹಕ್ಕುಗಳು, ಜನನ ನಿಯಂತ್ರಣ, ಫ್ಯಾಬಿಯನ್‌ ಸಮಾಜವಾದ ಮತ್ತು ಕಾರ್ಮಿಕರ ಹಕ್ಕುಗಳಿಗಾಗಿ 
ಹೋರಾಡಿದರು. ಅವರ ಅಂತಿಮ ದಿನಗಳ ಪೆರೆಗೂ ಭಾರತದ ಸ್ವಾತಂತ್ರ ಚಳುವಳಿಯಲ್ಲಿ ಭಾಗಿಯಾಗಿದ್ದರು. ಮದ್ರಾಸ್‌ನ ಥಿಯಾಸೊಫಿಕಲ್‌ 
ಸೊಸೆಟಿಯ, ಆಡ್ಯಾರ್‌ ಶಾಖೆಯಲ್ಲಿ ಕೊನೆಯ ದಿನಗಳನ್ನು ಕಳೆದು, 1933ರಲ್ಲಿ ನಿಧನರಾದರು. ಗಾಂಧಿ ಅವರು ವಮುಹಾಜ್ಕೊ ೇತಿಯೊಂದು 
ಆರಿಹೋಯಿತು” ವಿಂದು ಶೋಕಿಸಿದರು. 


ಎಂ.ವಿ. “ಆಡಾರಾಮಂಯ್ಯ (09.09.1910-12.03.1990) 


“ರಾಘವ ಎಂಬ ಕಾವೃನಾಮದಿಂದ ಖ್ಯಾತರಾಗಿದ್ದ ಪ್ರೊ ದ್ರಿ, ಎಂ.ವಿ. ಸೀತಾರಾಮಯ್ಯ ಅವರು ಕನ್ನಡ ಸಾಹಿತ್ಯದ ವಿಶಿಷ್ಟ 
ಚೇತನ. ತಮ್ಮ ಸಾಹಿತ್ಯಿಕ ಬದುಕಿನಲ್ಲಿ ಕವನ, ಕಥೆ ಕಾದಂಬರಿ, ಮಕ್ಕಳ ಸಾಹಿತ್ಯ ಕಾವ್ಯ ಸಂಪಾದನೆ. ವ್ಯಾಕರಣ, 
ಛಂದಸ್ಸು, ಕಾವ್ಯ ಮೀಮಾಂಸೆ. ಸಂಶೋಧನೆಗಳಿಂದ ಐದು ದಶಕೆಗಳ ಕಾಲ ಕನ್ನಡ ಸಾರಸ್ವತ ಲೋಕವನ್ನು 
ಶ್ರೀಮಂತಗೊಳಿಸಿದ ಹಿರಿಯ ಸಾಹಿತಿಗಳಾಗಿದ್ದಾರೆ. ಕನ್ನಡ ನವೋದಯ ಕಾಲದಲ್ಲಿ ಹಳಗನ್ನಡ ಪರಂಪ ರೆ ಆಧುನಿಕ 
ಹಾಕಾ ಕನ್ನಡ ಹಾಗೂ ಇಂಗ್ಲಿಷ್‌ ಸಾಹಿತ್ಯವನ್ನು ಬೆಸೆದು, ಸಾಹಿತ್ಯ ನಿರ್ಮಿತಿಗೆ ಭದ್ರ 'ಕೇತಪಾರವರು ಪ್ರೊ. ಎಂ.ವಿ. 
ಸೀತಾರಾಮಯ್ಯ ಅವರಾಗಿದ್ದಾರೆ. ಅವರು. ಕವಿರಾಜಮಾರ್ಗ ಆದಿಗ್ರಂಥದ ಹಂತದ ಇವರ ವಿದ್ವತ್‌ಪೂರ್ಣ ಬರಹ ಕಾವ್ಯ ಮೀಮಾಂಸೆಗೆ 
ಸಂಬಂಧಿಸಿದ 'ಚಂತನೆಗಳೆಲ್ಲಕ್ಕೂ ತಳಹದಿಯ ರೂಪದಲ್ಲಿವೆ. ಎಂ.ವಿ.ಸೀ. ಅವರು “ಕಾವ್ಯ ವನ್ನು ಮತಧರ್ಮದ ಸಹಚರಿಯನ್ನಾ ಗಿಸಿ 
ಕಾವ್ಯ ಧರ್ಮಕ್ಕೆ ಸತ್ಸಂಗದ "ಭವೃತೆಯನ್ನು ತಂದರು. ಈ ಸಂಪ್ರದಾಯಕ್ಕೆ ಮೊದಲಿಗನಾದ ಕೀರ್ತಿ” ಪಂಪನದು” ಎಂದು ಸರಿಯಾಗಿಯೇ 
ಗುರುತಿಸಿದ್ದಾರೆ. ಪಗರಣದ (ಪಗರಣ ಎ೦ದರೆ ಹಾಸ್ಯ ಪ್ರಧಾನ, . ವೇಷಪ್ರಭಾನ ನಡುವೆ ಕುಣಿತ ಹಾಡುಗಳ ವಸ್ತು ಸಂವಿಧಾನ ನಿಬದ್ಧವಲ್ಲದ 
ಒಂದು ರೂಪಕದ ಪ್ರಕಾರ) ಪ್ರಾಚೀನತೆ, ವಿವಿಧ ಕಾಲಘಟ್ಟದಲ್ಲಿ ಅದು ತಾಳಿದ ಸ್ಪ ಸರೂ ಸಂಬಂಧಿಸಿದಂತೆ, ಎಂ.ವಿ.ಸೀ. "ಅವರ 
ಸಂಶೋಧನೆ ಅತ ಲತ ಪ್ರಶಂಸಾರ್ಹವಾದವು. ಕನ್ನಡ ಸಾಹಿತ್ಯ ದಲ್ಲಿ “ಶಾ೦ತರಸ'ಕ್ಕೆ ಸಂಬಂಧಿಸಿದಂತೆ ಸುಧೀರ್ಥ ಚರ್ಚೆಯನ್ನು ಆರಂಭಿಸಿ 
ಮ ಸೀ. ಅವರು ಚೈನ ಕವಿಗಳು ನೀಡಿರುವ ಕೊಡುಗೆಯನ್ನು ವಿಸ್ತಾರವಾಗಿ ತಿಳಿಸಿದ್ದಾರೆ. ಅವರು ಬಿ.ಎಂ.ಶ್ರೀ ಸ್ಮಾರಕ ಪ್ರ ಪ್ರತಿಷ್ಠಾನ ಸಂಸ್ಥೆಯನ್ನು 
ಪಿಸಿದರು. ಹಸ ಸಪತಿಶಾಸ ಎಂಬ ಸಂಶೋಧನೆ ಪ್ರಕಾರವನ್ನು ಆರಂಭಿಸಿ ಅಳಿಸಿ ಹೋಗುತ್ತಿದ್ದ ಪ್ರಾಚೀನ ಸಾಹಿತ್ಯದ ಸಂಗ್ರಹ, ಸಂರಕ್ಷ ಯನ್ನು 
ಪಟ ಕೀರ್ತಿ ಇವರಿಗೌಸ ಲ್ಲುತ್ತದೆ. 


ಲೂಂಖುಸ್‌ ಪಾಫ್ಟರ್‌ (27.12.1822-28.09.1895 ಕ 
ಇವರು ಫ್ರೆಂಚ್‌ ರಾಸಾಯನಿಕ ಶಾಸ್ತ್ರಜ್ಞ ಮತ್ತು ಸೂಕ್ಷಜೀವಿ ಸಂಶೋಧಕ. ಅವರ ಸಂಶೋಧನೆಗಳು ಮಕ್ಕಳ 
ಮಾರಕ ಜ್ವರದ ಪತ್ತೆ ಮತ್ತು ಚಿಕ್ಕಮಕ್ಕಳ ಸಾವು ಕಡಿಮೆಯಾಗಲು ಕಾರಣವಾಗಿದೆ. ಅಲ್ಲದೇ ರೇಬೀಸ್‌ ರೋಗಕ್ಕೆ 
ಮೊದಲ ಬಾರಿಗೆ ಲಸಿಕೆಯನ್ನು ಕೆಂಡು ಹಿಡಿದವರಾಗಿದ್ದಾರೆ. ಆತನ ಪ್ರಯೋಗಗಳು ಕ್ರಿಮಿಗಳ ಮೂಲಕ ರೋಗ 
.. ಹರಡುವ ವಿಧಾನವನ್ನು ಕಂಡು ಹಿಡಿದವು. ಹಾಲು ಮತ್ತು ವೈ ನ್‌ (ಮದ್ಮಸಾರ)ಗಳಿಂದ ಉಂಟಾಗುವ ಸಾವು 

ನಾಸಾದ ನೋವುಗಳನ್ನು ಪಾಶ ಸೇಶನ್‌ ಮೂಲಕ ಕಡಿಮೆ ಬದುದ ಸೂಕ್ಷ್ಮ ಜೀನಿ ವಿಜ್ಞಾನದ ಮೂವರಲ್ಲಿ ಈತನೂ 
ಒಬ್ಬನಾಗಿದ್ದಾನೆ. ಈತನನ್ನು “ಬ್ಯಾಕ್ಷಿರಿಯೊಲಾಜಿಗಳ ಜನಕ” ಎಂದು ಕರೆಯಲಾಗುತ್ತದೆ. ಹಾಲನ್ನು ಚೆನ್ನಾಗಿ ಕಾಯಿಸುವುದರಿಂದ 
ಅದರೊಳಗಿನ ಸ ಸೂಕಾ ುಗಳನ್ನು ಸಾಕಷು ನ ಮಟ್ಟಿಗೆ ನಿವಾರಿಸಿ ಹಾಲನ್ನು ಸಂರಕ್ಷಿ ಸಬಹುದು. ಇದರಿಂದಾಗಿ ಅದರಲ್ಲಿರುವ ಬ್ಯಾಕ್ಟೀರಿಯಾ 
ನಾಶಪಡಿಸಬಹುದಾಗಿದೆ ಎಂದು. ಇದರ ಮೊದಲ ಪರೀಕ್ಷೆಯನ್ನು "ಪಿಲ್‌ 20, 1862ರಲ್ಲಿ ಮಾಡಿದ ನಂತರ ಈ ಸ ೦ಸ್ಕರಣೆಯನ್ನು 
ಪಾಸ್ಟೈರೈಸೇಶನ್‌ ಎಂದು ಕರೆಯಲಾಯಿತು. ಹೀಗೆ ಪಾನೀಯಗಳಲ್ಲಿ "ಅಂಥಹ ಸೂಕ್ಷ್ಮ ಜೀವಾಣುಗಳಿಂದ ಗಡ್‌ ದೋಷವು 
ಪ್ರಾಣಿ ಮತ್ತು ಸನಾ ಕಾಯಿಲೆಗೆ ಕಾರಣವಾಗುತ್ತದೆ ಎಂದು ಮನುಷ್ಯನ ದೇಹದಲ್ಲಿ ಹೊಕ್ಕ ಜೀವಾಣುಗಳ ಸೇರುವಿಕೆಯನ್ನು ತಡೆದರೆ 
ಅದರಿಂದ ನಂಜಾಗುವುದನ್ನು ಪ್ರತಿವಿಷ ತಡೆಯುವ ವಿಧಾನವನ್ನು ಕಂಡು ಹಿಡಿಯಲಾಯಿತು.” 


ಅವರಿಗೆ, 


Print and Published by Secretary, Karnataka Gandhi Smaraka Nidhi on behalf of Gandhi Bhavana, Kumarapark East, 
Bengaluru - 560001, Ph : 080 22261967, Printed at CreativeGeekZ, #58, Yadhava College Road, Madhavanagara 
Bengaluru - 560001, Ph : 080 40927049 


